ಕನಕದಾಸರ ಕೀರ್ತನೆಗಳು 


(ಸ್ವರ ಸಂಯೋಜನೆಯೊಂದಿಗೆ) 


ಸರ ಸಂಯೋಜನೆ 
ಸಂಗೀತ ಕಲಾ ರತ್ನ ಆರ್‌. ಕೆ. ಶ್ರೀಕಂಠನ್‌ 


% 


ತಾಳೆನಾದ್ಯ ಕಲಾಕೇಂದ್ರ 
183, 8ನೇ ಅಡ್ಡರಸ್ತೆ, 2ನೇ ಬ್ಲಾಕ್‌, ಜಯನಗರ 
ಬೆಂಗಳೂರು-560011 


ಹನಕದಾಸರ ಕೀರ್ತನೆಗಳು 


(ಸ್ವರ ಸಂಯೋಜನೆಯೊಂದಿಗೆ) 


ಸ್ವರ ಸಂಯೋಜನೆ 
ಸಂಗೀತ ಕಲಾ ರತ್ನ ಆರ್‌. ಕೆ. ಶ್ರೀಕಂಠನ್‌ 


¥ 


ತಾಳೆವಾದ್ಯ ಕಲಾಕೇಂದ್ರ 
183, 8ನೇ ಅಡ್ಡ ರಸ್ತೆ, 2ನೇ ಬ್ಲಾಕ್‌, ಜಯನಗರ 
ಬೆಂಗಳೂರು-560011 | 


Compositions of Kanaka Dasa - with notation by R.K. Srikantan. 


Contents of the Study Circle organised by Percussive Arts 
Center - 1989. 


(ಲ) Arts Center 


Printed May 1990 


Price : Rs. 10-00 $2 


Printed at : : Navaneetha Press 


75, Dr. Anakru Road, Visvesvarapura, } 


Bangalore-560 004 Phone ; 620132 


೧೧೨ 


ಕ್ರಮಗಳು ರಾಜ್ಯದಲ್ಲೆಲ್ಲಾ ನಡೆದವಷೆ ಕನ್ನಡ ಮತ್ತು ಸಂಸ್ಕತಿ ನಿರ್ದೇಶನಾ 
ಬಲ ಟ್‌ 1 ಅಂ 5) 
ಲಯವು ಕನಕದಾಸರ ಆಯ್ದ ಕೃ ತಿಗಳ “ಜನಪ್ರಿಯ ಕನಕಸಂಪುಟ” ವನ್ನು ಸುಲಭ 


ಬೆಲೆಯಲ್ಲಿ ಜನಸಾಮಾನ್ಯರಿಗೆ ಒದಗಿಸಿತು. 


ಕನಕದಾಸರ 500ನೆಯ ಜಯಂತ್ಯುತ್ಸವದ ಸಂದರ್ಭದಲ್ಲಿ ಅನೇಕ ಕಾರ್ಯ 


ಈ ಸಂದರ್ಭದ ಸವಿನೆನಪಿಗಾಗಿ ನಮ್ಮ ಕಲಾಕೇಂದ್ರ ಕನಕದಾಸರ ಆಯ್ದ 
ಕೃತಿಗಳನ್ನು ಸ್ವರಸಂಯೋಜನೆಯೊಂದಿಗೆ ಕೆಲವು ವಿದಾ ಿಂಸ-ವಿದುಷಿಯರಿಗೆ ಕಲಿಸುವ 
ಯೋಜನೆಯ ಒಂದು “ಅಧ್ಯಯನಗೋಷ್ಠಿ” ಯನ್ನೇರ್ಪಡಿಸಿತು. ನಾಡಿನ ಶ್ರೇಷ್ಠ 
ಜ್ಯೇಷ್ಠ ಸಂಗೀತ ವಿದ್ವಾಂಸರಾದ ಶ್ರೀ ಆರ್‌. ಕೆ. ಶ್ರೀಕಂಠನ್‌ರವರು ಇದರ ನೇತೃತ್ವ 
ವಹಿಸಿದ್ದ ರು, 


ಹಲವಾರು ಕೃತಿಗಳನ್ನು ಆಯ್ದು ಅನೂಚಾನ ಮಟ್ಟಿ ನ ಪಾಠಾಂತರಗಳನು, 
ಹೆಣೆದು ಈ ಕ್ರ ತಿಗಳ ವರ್ಣಮಟ್ಟ ನ್ನು ರೂಪಿಸಿ ಅಧ್ಯಯನ ಗೋಷ್ಠಿಯ ನಿರ್ದೇಶಕ 
ರಾಗಿ ನೆರವುನೀಡಿದ ಶ್ರೀ ಶ್ರೀಕಂಠನ್‌ರವರು ಈ ಕೃ ತಿಗಳನ್ನು ಇತರ ಅಪೇಕ್ಷೀ 
ವಿದ್ವಾಂಸರಿಗೂ, ವಿದ್ಯಾರ್ಥಿಗಳಿಗೂ ನಿಲುಕಿಸುವ ಸೌಕರ್ಯ ಮಾಡಿಕೊಟ್ಟಿ ದ್ದಾರೆ. 
pe ಕ್ರ ತಿಗಳನ್ನು ಜನಸಾಮಾನ್ಯರ ಮುಂದಿಡಲು ಸಾಧ್ಯವಾದುದಕ್ಕೆ ನಾವು ಸಂತೋಷ 
ಪಟ್ಟು ಈ ಅವಕಾಶ ದೊರಕಿಸಿದ ಈ ಶ್ರೀಕಂಠನ್‌ ರವರಿಗೂ, ಇದಕ್ಕೆ ನೆರವು ನೀಡಿದ 


ಷ್ಠ — | ಹ ಇನಿಶಿ ದೇ ವೆ 
ಸಕಲರಿಗೂ ನಮ್ಮ ಕೃ ತಜ್ಞ ತೆಗಳನ್ನು ಸೂಚಿಸುತ್ತಿ ದ್ದೇವೆ. 


ತಾಳವಾದ್ಯ ಕಲಾಕೇಂದ್ರದಪರ 


ಬೆಂಗಳೂರು ಳೆ. ನೆಂಕಟಿರಾಂ 
ನಿರ್ವಾಹಕ ನಿರ್ದೇಶಕ 


೦೮ ಎಡಿ ರಿ ಊ ಮು YW Nb ಣ್‌ 


ಪರವಿಡಿ 


ಕನಕದಾಸರು 
ಶ್ರೀ ಕನಕ ಸಂಪುಟ 
ದೇವತಾ ಪ್ರಾರ್ಥನೆ 
ಶಿವ ಶಿವ ಶಿವ ಎನ್ನಿರೋ 
ಭಕ್ತಿ ಸಾಧನೆ 
ಶೇಷಶಯನ ನಿನ್ನ 
ಎಳು, ಕಾಳಿನಷು ಭಕಿ 
ಸ ಊಟ 
ಹೇಗೆ ನೀ ದಾಸನಾದೆ 
ಹರಿ ಕೀರ್ತನೆಯ ಮಾಡಿ 
ನಾರಾಯಣ ನಮೋ ನಾರಾಯಣ 


ಇ*ನಕದಾಸರು 


ಕನಕದಾಸರು ಜನ್ನ ೈನಾಳಿ ಐನೂರು ವರ್ಷಗಳು ಕಳೆದಿವೆ. ಅವರ ಪಂಚಮ 
ಶತಮಾನೋತ್ಸ ವವನ್ನು "ಕರ್ನಾಟಕ ರಾಜ್ಯದಾದ್ಯಂತ ಜಡೆಯಿಂದ ಆಚರಿಸ 
ಲಾಗುತ್ತಿದೆ. ಕರ್ನಾಟಕ ಸರ್ಕಾರವೂ, ಖಾಸಗಿ ಸಂಸ್ಥೆ ಗಳೂ ಅತ್ಯಂತ ಉತ್ಸಾಹ 
ದಿಂದಲೂ, ಶ್ರ ದ್ಹಾಭ ಭಕ್ತಿಗಳಿಂದಲೂ ಈ ಉತ್ಸ ವವನ್ನು ಆಚರಿಸುತ್ತಿವೆ ವೆ ಅಷರ ಇಹ 
ದೇವತಾ ಕ್ಷೆ ತ್ರ ಹ ಹ ಯು ಒಂದು ಯಾತ್ರಾಸ ಸ್ಸ ಳವಾಗಿದೆ. ಸಾಹಿತ್ಯ ಜಾ 
ಸಂಗೀತ ವಿದ್ವಾ ಉಂ ಹಿಯರು ಅಧಿಕ ಸಂಖ್ಯೆ ಯಲ್ಲಿ ಪ: ಪವಿತ್ರ ಸ್ಥಳಕ್ಕೆ ಹೋಗಿ 
ಯಥಾಶಕ್ತಿ ತಮ್ಮ ಸೇವೆ ಸಲ್ಲಿಸಿ, ತಮ್ಮ 'ಭಕ್ಕಿಕಾಣ ಜಕೆಯನ್ನು ಸಮರ್ಪಿಸಿದರು, 
ಕರ್ನಾಟಕದ ನಾನಾ ಕಡೆಗಳಲ್ಲಿ ಕನಕದಾಸರನ್ನು ಕುರಿತ ಉಪನ್ಯಾಸಗಳೂ, ವಿಚಾರ 
ಗೋಷ್ಠಿಗಳೂ, ಚರ್ಚಾಕೂಟಗಳೂ ನಡೆದಿವೆ. ಈ ಸಂದರ್ಭದಲ್ಲಿ ಕನಕದಾಸರನ್ನು 
ಕುರಿತ ಒಂದು ವಿಶೇಷ ಸಂಪುಟವನ್ನು ಕನ್ನಡ- ಸಂಸ್ಕೃ ತಿ ನಿರ್ದೇಶನಾಲಯವು ಹೊರ 
ತಂದಿದೆ. ಹೀಗಿ ಕನ್ನಡ ಡ ಜನತೆಯ ಗೌರವಾದರಗಳಿಗೆ ಪಾತ್ರ ರಾಗಿ ನಿತ್ಯಸ್ಮರ 
ಜೇಯರಾಗಿ ಬೆಳಗುತಿ ರುವುದು ಕನಕದಾಸರ ಹೆಗ್ಗ ೪ ಕೆ. ಇಂಥಾ ಮಹಾಪುರುಷರು 
ಕರ್ನಾಟಕದಲ್ಲಿ ಜ ನ್ಮತಾಳಿ ಸಾರವಂತವಾದ ಓದುಕಿನಿಂದಲೂ ಕೃತಿಗಳಿಂದಲೂ 
ಈ ಸಮಾಜದ ಉನ್ನತಿಗಾಗಿ ಶ್ರಮಿಸಿ, ಭಕ್ತಿ ಜ್ಞಾನ ್ರೈರಾಗ್ಯಗಳನ್ನು ಪೋಷಿಸಿದ್ದು 
ಮಹಾ ಸೌಭಾಗ್ಯ. 

ಕನಕದಾಸರ ಲೋಕಸೇವಾಕಾರ್ಯವು ಮೂರು ಮುಖಗಳ ಮಂದಾಕಿನೀ 
ಪ್ರವಾಹ. ಅವುಗಳಲ್ಲಿ ಮೊದಲನೆಯದು ಸಾಹಿತ್ಯ; ಎರಡನೆಯದು ಸಮಾಜಸೇವೆ 
ಮೂರನೆಯದು ಸಂಗೀತ. ಈ ಮೂರು ಕ್ಷೇತ್ರಗಳಲ್ಲೂ ಅವರು ಮಾಡಿರುವ ಸಾಧನೆ 
ಸಾರ್ವಕಾಲಿಕವಾಗಿ ಉಳಿಯಬಲ್ಲದ್ದು , ಈ "ಸಾಧನೆಯ ಹಿನ್ನೆಲೆಯಲ್ಲಿ ನಾವು 
ಕಾಣುವುದು ಒಬ್ಬ ಹರಿದಾಸ ಶ್ರೇಷ್ಠರನ್ನು )ಿ ಮತ್ತು ಒಬ್ಬ ಮಹಾದಾರ್ಶನಿಕರನ್ನು 


1. ಕನಕದಾಸರ ಕಾನ್ನಸ ಷ್ಟಿ 


L 


3 

ಕನಕದಾಸರ ಕಾವ್ಯಸೃಷ್ಟಿ ಗಾತ್ರದಲ್ಲಿ ಗಣನೀಯವಲ್ಲದಿದ್ದರೂ ಗುಣದಲ್ಲಿ 

ಲ ಟಿ ೧೧ ೧೨ ೧ 

ತಂಬಾ ಉತ್ಕಷ್ಟವಾದದ್ದು , ಅವರ ಕಾವ್ಯಕೃತಿಗಳಲ್ಲಿ ಮೊದಲನೆಯದು ಮೋಹನ 
ದೆ 


ತರಂಗಿಣಿ, ಇದೊಂದು ಭಕಿ ಕಿಪ್ರಧಾನವಾದ ಶ್ರಂಗಾರಕಾವ್ಯ, ಇದರಲ್ಲಿ ಮಹಾ 
ಕಾವ್ಯದ ಲಕ್ಷಣಗಳೆಲ್ಲವೂ ಕಂಡುಬರು 


ತ್ತವೆ. ಇದರ ಛಂದಸು ಸಾಂಗತ್ಯ, ಈ 
ಛಂ ದಸ್ಸಿ ನೆಲ್ಲಿರುವ ಅವರ ಮತ್ತೊ ೦ದು ಕ್ರತಿ ನ ನಾರಸಿಂಹ ಸ್ತೋತ್ರ. 


ಕನಕದಾಸರು ಬರೆದಿರುವ ಕಾವ ವ್ಯಗಳು ಐದು, ಎರಡು ಸಾಂಗತ್ಯಗಳು ಮತು 
ಮೂಡು ಲಲಿತ ಮನೋಹರವಾದ ಷಟ ದಿ ಕಾ 
ಮತ್ತು ರಾಮಧಾನ್ಯ ಚರಿತ್ರೆ, ನಳಚರಿತ್ರೆ 


ಅಮೂಲ್ಯವೂ. ಜನಪ್ರಿಯವೂ ಆಗಿ ಶೋಭಿಸುತ್ತಿರುವ ಕಾವ್ಯಗಳು. ಇಲ್ಲಿಯ 
ಸರಸ ಪದವಿನ್ಯಾಸ, ನಿರೂಪಣಾ ಕೌಶಲ, ಪ್ರಾಸಾನುಪ್ರಾಸಾದಿಗಳ ಅಲಂಕಾರ 
ಸೌಭಾಗ್ಯ. ಇವೆಲ್ಲವೂ ಕಮನೀಯ, ಎಲ್ಲವೂ ಹೃದ್ಯ, ಲವೂ ಚೋದ್ಯ. ಹರಿಭಕ್ತಿ 
ಸಾರವಾದರೋ ಹಿಂದೂದರ್ಶನದ ಸಾರವಂತವಾದ ವಾಣಿಯಾಗಿ ನಿತ್ಯಾನುಷ್ಕಾನಕ್ಕೆ 
ಮತ್ತು ಜೀವೋನ್ನ ತಿ ಸಾಧನೆಗೆ ನೆರವಾಗುವ ಕಾವ್ಯರತ್ನ ಕ ನಳಚರಿತ್ರೆಯ ಕಾವ, 


ಕುಮಾರವ್ಯಾಸನ ಚಾತುರ್ಯಕ್ಕೆ ಸರಿಸಮಾನವಾಗಿ ನಿಲ್ಲಬಲ್ಲದ್ದು. 

ದೀನ ನಾನು ಸಮಸ್ತ ಲೋಕಕೆ 

ದಾನಿ ನೀನು ವಿಚಾರಿಸಲು ಮತಿ 

ಹೀನ ನಾನು ಮಹಾಮಹಿಮ ಕೈವಲ್ಯಪತಿ ನೀನು. 

ಏನ ಬಲ್ಲೆ ನು ನಾನು ನೆರೆ ಸು 

ಜ್ಞಾನ ಮೂರುತಿ ನೀನು ನಿನ್ನ ಸ 

ಮಾನರುಂಟೇ ದೇವ ರಕ್ಷಿಸು ನಮ್ಮನ ನವರತ 
ಎಂಬ ಸಾಲುಗಳು ಕನಕದಾಸರ ನೈಜವಾದ ಭಕ್ತಿ ನಿರೂಪಣೆಗೆ ನಿದರ್ಶನ. 
ಅದರಂತೆಯೇ, 

ಬೀಜ ವ್ಹಕ್ಷದೊಳಾಯ್ಕು ವ್ಹ ಕ್ಷಕೆ 

ಬೀಜ ವಾರಿಂದಾಯ್ತು ಲೋಕದಿ 

ನೀಜ ವೃಕ್ಷ ನ್ಯಾಯ ವಿದ ಭೇದಿಸುವರಾರಿನ್ನು 

ಸೋಜಿಗವ ನೀ ಬಲ್ಲೆ ನಿನ್ನೊಳು 

ರಾಜಿಸುತ ಮೊಳೆದೋರುವುದು ಸುರ 

ರಾಜನಂದನನಮಿತ ರಕ್ಷಿಸು ನಮ್ಮನನವರತ 
ಎಂಬ ಸಾಲುಗಳು ಸದಾ ಪ್ರಜ್ವಲಿಸುವ ಆಧ್ಯಾತ್ಮಿಕ ದಾರಿದೀಪಗಳು. 
2. ಸಮಾಜ ಸುಧಾರಣೆ 

ಈ ಲೋಕ ಈಶಕೃತ ಮತ್ತು ಈಶಾವಾಸ್ಯ. ಆದುದರಿಂದ ಈ ಜಗತ್ತಿನ 

ಸುಸ್ಥಿತಿ ಪ್ರತಿಯೊಬ್ಬ ಮಾನವನ ಹೊಣೆ. ಸಮಾಜಸೇವೆ ನಾವು ತೀರಿಸಲೇಬೇಕಾದ 
ಗುಣಗಳಲ್ಲೊಂದು ಅದೇ ದೇವತಾರಾಧನೆ, ಕನಕದಾಸರ ಸಮಾಜಸೇವಾರೂಪವಾದ 
ದೇವತಾರಾಧನೆ ಅಸದ್ಭಶವಾದುದು. ಸಮಾಜದ ಬೇನೆಗಳು ಹಲವಾರು, ವಕ್ರತೆಗಳು 
ಅನಂತವಾದವು. ಸ್ವಾರ್ಥಪರತೆ, ಮೇಲು ಕೀಳುಗಳ ವಿಕಟವರ್ತನೆ, ದುಷ್ಟ ವರ್ತನೆ, 
ದುರ್ಬಲ ಶೋಷಣೆ ಇತ್ಯಾದಿಗಳು ಸಮಾಜದ ವ್ಯಾಧಿಗಳು. ಈ ವ್ಯಾಧಿಗಳ ಚಿಕಿತ್ಸೆ ಗೆ 
ಬಹುವಾಗಿ ಶ್ರಮಿಸಿದವರು ಕನಕದಾಸರು. ಈ ಕಾರ್ಯಸಾಧನೆಗಾಗಿ ಸಂಗೀತ 
ಸಾಹಿತ್ಯಗಳ ಮಾಧ್ಯಮವನ್ನು ಅವಲಂಭಿಸಿದರು. ಜನತೆಯ ಮನಸ್ಸಿನ ಓರೆಕೋರೆ 
ಗಳನ್ನು ಕಟುವಾಗಿ ಟೀಕಿಸಿದರು. ಹಾಸ್ಯ ಮಾಡಿದರು. ಹಿತನುಡಿಗಳನ್ನು ನುಡಿದರು, 


2 


ನೀತಿಯನ್ನು ಬೋಧಿಸಿದರು, ಭೋಗ ಜೀವನವನ್ನು ತೆಗಳಿದರು. ಭಕ್ತಿ ಯನ್ನು 
ಬೆಳೆಸಿದರು. ಆಧ್ಯಾತ್ಮ ಪ್ರಭೆಯನ್ನು ಬೆಳಸಿದರು, ' “ನಾನು ಸೀನು ಎನ್ನದಿರೊ ಹೀನ 
ಮಾನವ'' ಎಂದರು. "ಸಾಕು ಸಾಕು ಮನುಜ ಸೇವೆ'' ಎಂದು ಹೇಳಿ ಭಗವಂತನಲ್ಲಿ 
ಮನಸ್ಸ ನ್ನು ನಿಲ್ಲಿಸಿದರು. ""ಡೊಂಕು ಬಾಲದ ನಾಯಕರೇ"' ಎಂದು ಸಮಾಜದ್ರೋಹಿ 
ಗಳನ್ನು ಹೀಯಾಳಿಸಿದರು. ““"ಕುಲಕುಲವೆಂದು ಹೊಡೆದಾಡದಿರಿ'' ಎಂದು ಡಂಗುರ 
ಸಾರಿದರು... ""ಕೇಶವನೊಲುಮೆಯು ಆಗುವ ತನಕ ಹರಿದಾಸರೊಳಿರುತಿರು'' ಎಂಬ 
ಶಾಂತಿಮಂತ್ರವನ್ನು ಪದೇಶಿಸಿದರು. ನೀ ಮಾಯೆಯೊಳಗೊ ನ ನ್ನೊ ಲು 
ಮಾಯೆಯೋ'' ಎಂದು ತತ್ತ್ವ ಚಿಂತನೆಯೆಡೆಗೆ ಮನವನ್ನು ತಿರುಗಿಸಿದರು. ""ತನು 
ನಿನ್ನ ದು ಜೀವನ ನಿನ್ನ ಣರ ನ ಹೇಳಿ ಅದ್ದೆ ತೆ ದರ್ಶನದ ನವನೀತ ಭಾಗವನ್ನು 

ನಮ್ಮ ಮುಂದಿಟ್ಟರು. ಹೀಗೆ ಕನಕದಾಸ ರುವ ವ ಮ ಜನತಾ ಜನಾರ್ದನ ಸೇವೆ 
ಮಹೋನ್ನತವೂ, ಸ ಸಾರ್ವಕಾಲಿಕವೂ ಆದದ್ದು. ಕವಿಯೂ, ವಾಗ್ಗೆ ೀಯಕಾರರೂ 
ಮತ್ತು ದಾರ್ಶನಿಕರೂ ಆಗಿ ಯಶಃ ಕಾಯರಾಗಿರುವ ಉತ್ತ ರ್ಷತೆ "ಕನಕದಾಸರಿಗೆ 


3. ಕನಕದಾಸರು ಮತ್ತು ಸಂಗೀತೆ 
ನಕದಾಸರು ಸಂಗೀತ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆಯನ್ನು ವಿಶೇಷವಾಗಿ 
ಪ್ರಸ್ತಾಪಿಸುವುದು ಅತ್ಯಂತ ಕ್‌ ಚಿಚಿತ್ಯಪೂರ್ಣವೂ ಡೆ ಹರಿದಾಸ 
ಪುಂಗವರಲ್ಲಿ ಕನಕದಾಸರು ನಿತ್ಯಸ್ಮ: ಕಣೀಯರು, ಅವರ ಸಂಗೀತ ಕೃತಿಗಳ ವೈಶಿನ 5 
ವೆಂದರೆ ಸರಳತೆ, ಸುಭಗತೆ, ಭಕ್ತಿಪ ಪ್ರಕಾಶ, ಅವು ಆಂತಃಸೌಂದ ದರ್ಯ ಓಂದ ಪ್ರಜ್ಞಲ 
ಸುವ ಜ್ಞಾನ ದೀಪಗಳು. ಚೇಟತ್‌ರಾಧನೆಯ ಸಮಜ ದಲು ಭಜನೆ 
ಗಾನಗಳಲ್ಲಿಯೂ, ಸಂಗೀತ ಸಭೆಗಳಲ್ಲಿಯೂ ಪರಿಣಾಮಕಾರಿಯಾಗಿ ನಿರೂಪಿಸಲು 
ಯೋಗ್ಯವಾದವುಗಳು, ಭಕ್ತಿ ಮತ್ತು ರಕ್ತಿ ಈ ರಚನೆಗಳ ಪ್ರಧಾನ ಗುಣ ವಿಶೇಷ. 
ಕನಕದಾಸರ ಐನೂರನೆಯ ಜನ್ಮ ಶತಮಾನೋತ್ಸ ವದ ಈ ಸಂದರ್ಭದಲ್ಲಿ 
ದೇಶದಾದ್ಯಂತ ಈ ದಾಸವರೇಣ್ಯರನ್ನು ಕುರಿತು ವರ್ಣರಂಜಿತವಾದ ಕಾರ್ಯಕ್ರಮ 
ಗಳನ್ನು ನಡೆಸಿದ್ದನ್ನು ಈಗಾಗಲೇ ಪ್ರಸ್ತಾಪಿಸಲಾಗಿದೆ. ಅವುಗಳಲ್ಲಿ ಕರ್ನಾಟಕ 


ಒಪ ವಿ 


ತಾಳವಾದ್ಯ ಕೇಂದ್ರದ ಮುಖ ಖ್ಯಸ್ಸರಾ ರಾದ ವಿದ್ವಾ ನ್‌ ಬೆಂಗಳೂರು ವೆಂಕಟರಾಂರವರು 


ದ 
Qo 


ವ್ಯವಸ್ಥೆ ಮಾಡಿ ನಡೆಸಿದ ಕನಕದಾಸರ ಕ ಕೃ ತಿಗಳ ವ್ಯಾಸಂಗ ಗೋಷ್ಠಿ ಯು ಉಲ್ಲೇಖಾರ್ಹ 
ವಾದದ್ದು . ಸುಮಾರು ಹತ್ತು ಮಂದಿ 'ದುಷಿಯರು ಈ ಈ ಗೋಷ್ಠಿಯಲ್ಲಿ ಪ ಪಾಲ್ಗೊಂ ೦ಡು 
ಪ್ರಾತಿನಿಧಿಕವಾದ ಎಂಟು ಕೃತಿ ಗಳನ್ನು ಸಂಗೀತ ಕಲಾರತ್ನ ವಿದ್ವಾ ಕೆ, 
ಶ್ರೀಕಂಠನ್‌ರವರ ನೇತೃತ್ವದಲ್ಲಿ ಕಾನಾಡಿ 5.4.1989ರಂದು ನಡೆದ ಸಮಾ 
ರೋಹ ಸಂದರ್ಭದಲ್ಲಿ ಹಾಡಿ ಕನಕದಾಸರಿಗೆ ಭ ಕ್ರಿಗೌರವಗಳನ್ನು ವಕ ಪಡಿಸಿದರು. 
ಈ ಅಧ್ಯಯನ ಗೋಷ್ಠಿಗಾಗಿ ಅರಿಸಲಾಗಿದ್ದ ಚ ಕನೆಗಳನ್ನೂ ಮತ್ತು ಅವುಗಳ 


ಹಿರಿಮೆಂ ಯನ್ನೂ ಮನಸ್ಸಿ ಗೆ ತಂದು ಕೊಳ್ಳುವುದ ರು ಬಿಚಿತ್ಯ ಪೂರ್ಣವಾಗಿದೆ, 


3 


1. ನಮ್ಮನ್ನು ಶಾರದೆ 


ನಾದ ಗಣನಾಯಕನನ್ನು ವಂದಿಸುವುದು ಕೀರ್ತನೆಯ ವಸ್ತು. ಅಚ್ಚಕ 
ಇಲ್ಲಿ ಅತ್ಯಂತ ಮೋಹಕವಾಗಿ ಮೂಡಿ ಬಂದಿದೆ. "" ಕಮ್ಮಗೋಲನ ವೈ 
(ಮನ್ಮಥನ ವೈರಿ ಶಿವನ ಮಗ)- ಈ ಶಬ್ದ ವು ಕನಕದಾಸರು ಮಾಡಿರುವ ಅಪರೂಪ 
ಪ್ರಯೋಗಗಳಲ್ಲೊಂದು, ಮೋಹನರಾಗದ ಈ ಕೃ ತಿ ಮನಮೋಹಕವಾದದ 


2. ಶಿವ ಶಿವ ಶಿವ ಎನ್ನಿರೋ 

ಈ ಕೀರ್ತನೆಯಲ್ಲಿ ಕನಕದಾಸರು ಶಿವಭಕ್ತಿಯ ಹಿರಿಮೆಯನ್ನು ಚೇತೋಹಾರಿ 
ಯಾಗಿ ಚಿತ್ರಿಸಿದ್ದಾರೆ. ಪರಶಿವನು ಭವರೋಗವೈದ್ಯ. ರೋಗದ ಮೂಲವನ್ನು 
ಹುಡುಕಿ ಅದನ್ನು ನಿವಾರಿಸಬಲ್ಲ ದಕ್ಷನಾದ ವೈದ್ಯ. ಶಿವಾರಾಧನೆ ಇಹಪರಗಳೆರಡಕ್ಕೂ 
ಸಾಧನರೂಪವಾದದ್ದು .. ಅದರಿಂದಲೇ ಮಾನವನಿಗೆ ಅಕ್ಷಯ ಸುಖಪ್ಪಾಪ್ತಿ, 
ಆದುದರಿಂದ ಮನುಷ್ಯನಾಗಿ ಜನಿಸಿದವನು ಕಾಲಹರಣ ಮಾಡದೆ ಶಿವಾರಾಧನೆಯನು ಸೆ 
ಮಾಡಿ ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂದು ಎಚ್ಚ ರಿಸುತ್ತಾರೆ, ಈ ಕೀರ್ತನೆ 
ಆರಭಿರಾಗ ಮತ್ತು ಆದಿತಾಳದಲ್ಲಿದೆ. 


2 
ಎ 


3. ಸುಕು ಸಾಕು ಮನುಜ ಸೇವೆಯು 

““ಕಾಯಲಾರೆನು ಕೃಷ್ಣ ಕಂಡವರ ಬಾಗಿಲೊಳು ನಾಯಿ ಕುನ್ನಿ ಗಳಂತೆ'' ಎಂದರು 
ಪುರಂದರದಾಸರು,  "" ಮಮತ ಬಂಧನಯುತ ನರಸ್ಕುತಿ. ಸುಖಮಾ'' ಎಂದರು 
ತ್ಯಾಗರಾಜರು, ಅದರಂತೆಯೇ ವರಾಳಿ ರಾಗದ ಈ ಸುಂದರವಾದ ಕೃತಿಯಲ್ಲಿ 
ನರಸೇವೆಯ ಕಷ್ಟ ಕಾರ್ಪಣ್ಯಗಳನ್ನು ತಲಸ್ಪ ರ್ಶಿಯಾಗಿ ಎತ್ತಿ ತೋರಿಸಿದ್ದಾರೆ. “ಹೀನ 
ಮಾನವನ ಸೇವೆಗಾಗಿ ಗೊತ್ತುಗುರಿಯಿಲ್ಲದೆ ಅಲೆದಾಡುವ ನಮ್ಮ ಪಾಡು ನಾಯಿಯ 
ಅಲೆದಾಟಕ್ಕೆ ಸಮಾನವಾದದು ? ಎನ್ನುವ ಕನಕವಾಣಿಯು ಮರ್ಮ ಭೇದಕವಾದದ್ದು ಕ 


4. ಶೇಷಶಯನ ನಿನ್ನ 


ನಮ್ಮ ತತ್ತ ಎಶಾಸ್ತ್ರದಲ್ಲಿ ಭಕ್ತಿ ಗೆ ಅತ್ಯಂತ ಪ್ರಮುಖ ಸ್ವಾನವುಂಟು. 
ಭಗವಂತನ ಪಾದಾರವಿಂದಗಳಲ್ಲಿ ನಿಶ್ಚಲವಾಗಿ ಮನಸ್ಸನ್ನು ನಿಲ್ಲಿಸುವುದೇ ಭಕ್ತಿ. 
ಅಂತಹ ಭಕ್ಕರು ಪರಮಾತ್ಮನಿಗೆ ಬಹು ಪ್ರಿಯರು. ಪ್ರಹ್ಲಾದ ನಾರದಾದಿಗಳು ಆ 
ಬಗೆಯಾದ ಭಕ್ಕರ ಶ್ರೇಣಿಗೆ ಸೇರಿದವರು. ಅಂಥಾ ಮಹಾನುಭಾವರ ಸಾನ್ನಿಧ್ಯವೇ 
ಜೀವಕ್ಕೆ ದೊಡ್ಡ ಸಂಸ್ಕಾರ, ಆ ಸಾನ್ನಿಧ್ಯದ ಸೌಭಾಗ್ಯವನ್ನು ಕರುಣಿಸು ಎಂದು 
ಶೇಷಶಯನನಾದ ಆದಿಕೇಶವನನ್ನು ಪ್ರಾರ್ಥಿಸುವ ಈ ದಾಸಸಾಹಿತ್ಯ ಸಾವೇರಿರಾಗ 
ಮತ್ತು ಮಿಶ್ರ ಛಾಪ್ತತಾಳದಲ್ಲಿ ರಚಿತವಾಗಿದೆ, 


4 


5. ಎಳ್ಳುಕಾಳಿನಷ್ಟು ಭಕ್ತಿ 

ತೋಡಿರಾಗದ ಈ ದೇವರನಾಮದಲ್ಲಿ ಭಕ್ತನ ಪರಿತಾಪ ನಿರ್ವೇದಗಳು ಎದ್ದು 
ಕಾಣುವ ಆಂಶಗಳು, ಭಕ್ತಿಯಿಲ್ಲದ ಆಚಾರಗಳು ಕೇವಲ ಆಯಾಸಕರ. ತೋರಿಕೆಯ 
ಭಕ್ತಿ ನಿರರ್ಥಕ. ಮಂಡೂಕ ಸ್ನಾನ ಚಿತ್ತ ನೈರ್ಮಲ್ಯಕ್ಕೆ ಸಾಧಕವಾಗುವುದೇ ? 
ಗಾಣದೆತ್ತಿನ ಪ್ರದಕ್ಷಿಣೆ ಪರಮಾತ್ಮನ ಅನುಗ್ರಹವನ್ನು ಸಂಪಾದಿಸಿಕೊಡುವುದೇ ? 
ಕೇವಲ ಯಾಂತ್ರಿಕವಾದ ಸ್ನಾನ ಆ ನಗಳು ಗುರಿಯನ್ನು ಮು ಶೆ ಸಲಾರವು. 
ಇಂಥಾ ಯಾಂತ್ರಿಕ ಸಾಧನೆಗಳಲ್ಲಿ ಕಾಲಹರಣ ಮಾಡುವವರನ್ನು ತಮ್ಮ ಲ್ಲಿಯೇ 
ಆರೋಪಿಸಿಕೊಂಡು ಆದಿಕೇಶವನಲ್ಲಿ ಸದ್ದ ತಿಗಾಗಿ ಮೊರೆಯಿಡುತ್ತಾರೆ. 


6. ಹೇಗೆ ನೀ ದಾಸನಾದೆ 

ಶಂಕರಾಭರಣ ರಾಗದ ಈ ರಚನೆಯಲ್ಲಿ ದಾಸನಿಗೆ ಬೇಕಾದ ಪೂರ್ವಸಿದ್ಧತೆ 
ಗಳನ್ನು ಪಟ್ಟಿ ಮಾಡಿಕೊಡುತ್ತಾರೆ. ಇದನ್ನು ವೇದಾಂತ ಪರಿಭಾಷೆಯಲ್ಲಿ ಸಾಧನ 
ಚತುಪ್ಪ ಯವೆನ್ನುತ್ತಾರೆ. ನಿತ್ಯಾನಿತ್ಯ ವಿವೇಕ, ಭೋಗವಿರಾಗ, ಶಮದಮಾದಿಗಳ 
ಅಭ್ಯಾಸ ಮತು ಡೆ ದೆ ಇವೇ ಸಾಧನ ಚತುಷ್ಟ ಯ್ಮ ಇದರ ತಿಳಿಗನ್ನ ಡದ ವಿವರಣೆಯೇ 


ಈ ರಚನೆ. ಇಲಿಯ ಉಪದೇಶ ಅನುದಿನದ "'ಿಂತನೆಗೆ ವಿಷಯ, 


ಕುರಿತು ಹಂಬಲಿಸುವುದರಿಂದ ಇಷ್ಟ ಸಿದ್ದಿ ಕ್ಸ ಗೂಡುವುದಿಲ್ಲ. 
ರ ನಾಮಕೀರ್ತನೆಗೆ ಸಾಟಿಯಾಗುವುದಿಲ್ಲ. 'ಆದಿಕೇಶವನನ್ನು ದ್ಧ ಢವಾಗಿ 
ನಂಬಿ ಭಜಿಸು; ಅದೇ ಕೈವಲ್ಯ ಪ್ರಾಪ್ತಿಗೆ ಸುಲಭೋಪಾಯ'- ಇದು ಅಪರಂಜಿಯಲ್ಲಿ 
- ಕನಕದಾಸರ ವಚನವೇದ, 


ನ 


8. ನಾರಾಯಣ ನಮೋ 

ಮಧ್ಯಮಾವತಿಯಲ್ಲಿರುವ ಈ ಕೃತಿ ಪರಮಾ ತ್ಮ ನ ಅಪರಿಮಿತವಾದ 
ಮಹಿಮಾತಿಶಯಗಳನ್ನು ಕೊಂಡಾಡುತ್ತದೆ. ಕೊನೆಯ ಎರಡು ಚರಣಗಳಲ್ಲಿ ಮಾಲೆ 
ಮಾಲೆಯಾಗಿ ಬರುವ ರೂಪಕಾಲಂಕಾರಗಳ ಪಂಕ್ತಿ ಕಿವಿಗೆ ಅಮೃ್ಭತಪ್ಪಾಯವಾಗಿರುವುದು 
ಮಾತ್ರವಲ್ಲ ಸುಂದರ ಸಾಹಿತ್ಯ ಸಮಾರಾಧನೆಯಾಗಿ ರಸಿಕಜನ ಹೃದ್ರಂಜಕವಾಗಿದೆ. 

ಗಿ ಯಲ್ಲಿ ಅಭ್ಯಾಸಮಾಡಲಾದ ಮೇಲಿನ ಎಂಟು ಕೃತಿಗಳು 
ಕನಕದಾಸರ ಭಕ್ತಿಜ್ಞಾನ ವೈ ರಾಗ್ಯಭರಿತವಾದ ಸಾಹಿತ್ಯರಾಶಿಗೆ ದಿಗ್ಗರ್ಶನ ಮಾತ್ರ. 
ಅಮೂಲ್ಯವಾದ ಇಂತಹ ಕ್ಸ ತಿಗಳನ್ನು ಕನಕದಾಸರ ಕೃತಿಭಂಡಾರದಲ್ಲಿ ಬಹುಸಂಖ್ಯೆಯಲ್ಲಿ 
ಕಾಣಬಹುದು. ಅವುಗಳನ್ನು ಹೆಚ್ಚು ಹೆಚ್ಚಾಗಿ ಬಳಕೆಗೆ ತರುವುದು ನಮ್ಮ ಸಂಗೀತ 
ವಿದ್ವಾಂಸರೂ ಮತ್ತು ವಿದುಷಿಯರಿಂದ ಅಗತ್ಯವಾಗಿ ಆಗಬೇಕಾದ ಕೆಲಸ, ಕನಕದಾಸರ 
ಕೃತಿ ವಾಜ್ಮಯವು ಸುಖಶಾಂತಿಗಳ ಮೂಲಧನ, 


ಟಿ. ಎನ್‌. ಪದ್ಮನಾಭನ್‌ 


ಶ್ರೀ ಕನಕ ಸಂಪುಟ ‘ 


೩ ಜಾ) 
ಮು ನ್ಸು ಡಿ 


ಮಹಾತ್ಮರ ಮನಸ್ಸು, ಮಾತು, ಮಾರ್ಗ ಮತ್ತು ಕಲ್ಪನೆ ಎಲ್ಲವೂ ಮಹತ್ವ 
ಇಂಥವರು ಪರಮಾತ್ಮನ ವಿಶೇಷಾನುಗ್ರಹಕ್ಕೆ ಪಾತ್ರರಾದವರೆಂಬುದರಲ್ಲಿ ಸಂದೇಹ 
ಇಲ್ಲ, ಹೃ ದಯಕ್ಕೆ ಹಿತವಾದ ಭಾವನೆ, ಮನಸ್ಸಿ ಗೆ ಶುಚಿಯಾದ ಯೋಚನೆ 
ಬುದ್ದಿ ಗೆ ೫1 ಅವಲಂಬನ, ಬಾಯಿಗೆ ರುಚಿಯಾದ ಪದಪಂಕ್ತಿ, ಸ್ಮರಣೆಗೆ 
ಯೋಗ್ಯವಾದ ಸದರ್ಥ ಸಮುದಾಯ - ಇವೇ ಇಂತಹ ಥ ನಿಪುರುಷರ ಕೊಡುಗೆ 
ಸಮಾಜಕ್ಕೆ. ಶ್ರೀ ಕನಕದಾಸರು ತತ್ಹವೇತ್ತರೂ, ಭಕ್ತಶ್ರೇಷ್ಠರೂ, ನಾಡನುಡಿಯಲ್ಲಿ 
ಭಗವಂತನನ ನ್ನ್ನ ಕೊಂಡಾಡುತ್ತಾ, ನೀತಿ ನಿಯಮಗಳ ನ್ದ ತಾವು ಆಚರಿಸುತ್ತಾ 
ಅವುಗಳನ್ನು ಜನಸಾಮಾನ್ಯಕ್ಕೆ ಸಾರಿರುವ ಮಹಾಕವಿಗಳು ಮತ್ತು ಸಂತಶ್ರೇಷ್ಠರು. 

ಶ್ರೀ ಕನಕದಾಸರ ಕೀರ್ತನೆಗಳ ಪೈಕಿ ಎಂಟು ಕೀರ್ತನೆಗಳನ್ನು ದಾಸಸಾಹಿತ್ಯದಲ್ಲಿ 
ಪಳಗಿದವರಾದ ಶ್ರೀ ಬೆಟಗೇರಿ ಕ ಕ್ರ ತನ ಹಾಗು ಹುಚ್ಚು ರವಾ ಬೆಂಗೇರಿ ಇವರಿಂದ 
ಸಂಪಾದಿತವಾದ "" ತ್ರೀ ಕನಕದಾಸರ ಭಕ್ತಿಗೀತೆಗಳು '' ಎಂಬ ಗ್ರಂಥದಿಂದ ಆರಿಸಿ 
ಕೊಂಡು, ಅವುಗಳಿಗೆ ಗ್ರ ೦ಥದಲ್ಲೇ ಸೂಚಿಸಲ್ಪ ಟ್ಟ ರುವ ರಾಗ-ತಾಳೆಗಳಲ್ಲಿ ಶಾಸ್ತ್ರೀಯ 
ಸಂಗೀತದ ಕವಚವನ್ನು ಕೊಡಿಸಲಾಗಿದೆ. 


ದೇವರೆ ನಾಮಗಳನ್ನು ಹಾಡುವ ಬಗೆ ಹೇಗೆ? 


ದೇವರ ನಾಮಗಳ ವೈಶಿಷ್ಠ್ಯ ಅವಕ್ಕೇ ಮೀಸಲು. ಕೀರ್ತನವೆಂದರೆ ಭಗವಂತನ 
ಉಜ್ವಲ ಮಹಿಮೆಗಳನ್ನು ಗುಣಶೀಲಗಳನ್ನೂ ಭಕ್ತಿ ಶ್ರದ್ಧೆ ಗಳಿಂದ ಹಾಡುವುದು 
ಮತ್ತು ಜನಸಾಮಾನ್ಯರಿಗೆ ಲೇಸುಂಟಾಗಲೆಂಬ ತವಕದಿಂದ ಜ್ಞಾನ-ಭೆಕ್ತಿ-ವೃರಾಗ್ಯ 
ಪರವಾದ ಹಾಡುಗಳನ್ನು ರಚಿಸಿ ಹಾಡುವುದು, ಕೀರ್ತನಗಳಲ್ಲಿ Se 
ಪನಿಷತ್ತುಗಳ ಮಹಾವಾಕ್ಯ ಗಳು ಔಚಿತ್ಯಪೂರ್ಣವಾಗಿ ಬೆರೆತಿರುತ್ತ ಇಂತಹ 
ಕೀರ್ತನೆಗಳ ಸಂಗೀತವೂ, ಲಯ ವೂ ಸುಲಭವಾಗಿರುತ್ತವೆ. ಈ ಕೀರ್ತನೆಗಳಲ್ಲಿ 
ಸಾಮಾನ್ಯವಾಗಿ ಸಂಗೀತವು ಸಾಹಿತ್ಯಕ್ಕೆ ವಿಧೇಯ. ಆದ್ದರಿಂದಲೇ ಹೆಚ್ಚು 


6 


ಸಂಗೆತಿಗೆಳ ಭಾರವನ್ನು ಕೀರ್ತನೆಗಳು ತಡೆಯಲಾರವು. ನೆರವಲ್‌ ಮತ್ತು ಸ್ವರ 
ವಿನ್ಯಾಸವೂ ಸಾಮಾನ್ಯವಾಗಿ ಅನುಚಿತವೇ. ಕೀರ್ತನೆಗಳಲ್ಲಿ ಪಲ್ಲವಿಯ ನಂತರ ಅನು 
ಪಲ್ಲವಿಯ ಬ ನಿರ್ಬಂಧವೇನಿಲ್ಲ. ಅನೇಕ ಚರಣಗಳಿರುತ ಶ್ರವೆ, ಈಗ 
ಈ ಹರಿದಾಸರ ರಚನೆ ಗಳನ್ನು ಅವರ ಕಾಲದಲ್ಲಿ ರೂಢಿಯಲ್ಲಿದ್ದು ಪ್ರಸಿದ್ಧವ ವಾಗಿದ್ದ 
ರಾಗಗಳಲ್ಲೆ € ಹಾಡಿದರೆ ತ ಚೆನ್ನು. ಮನಸ್ಸಿ ಗೆ ಬಂದ ರಾಗಗಳಲ್ಲಿ, ಸರಿಹೋಗದ 
ಮಟ್ಟು, ಮತ್ತು ತಾಳಗಳಲ್ಲಿ ದೇವರನಾಮಗಳನ್ನು” ಹಾಡಬಾರದು. ಇದು ಅಪಚಾರವೇ 
ರಿ. “ಹರಿದಾಸರು ಹಾಡಿದ ರೀತಿ ನಮಗೆ ಲಭ್ಯ ಎಲ್ಲದಿದ್ದರೂ, ಸಾಹಿತ್ಯಭಾವದಿಂದ 
ಅವುಗಳ ಲಯ ಮತ್ತು ಹಾಡುವ ಧಾಟಿಯನ್ನು ಸೂ ಲವಾಗಿ ತಿಳಿಯಬಹುದು, 
ಅನೇಕೆ ದೇವರನಾಮಗಳ ಮಟ್ಟು ಗಳು ಕರ್ಣ ಪರಂಪ ಕೈಯಿಂದ ಉಳಿದುಬಂದಿವೆ, 
ಅವುಗಳನ್ನಾದೂ ಹಾಗೆಯೇ ಉಳಿಸಿಕೊಳ್ಳಬೇಕು. 


ಈ ಕನಕ ಸಂಪುಟದ ಮೊದಲನೇ ಕೀರ್ತನೆ "" ನಮ್ಮಮ್ಮ ಶಾರದೆ '' ಇದೊಂದು 
ದೇವತಾ ಪ್ರಾರ್ಥನಾ ರೂಪವಾದ ಹಾಡು, ವಾಸ್ತವವಾಗಿ ಇದು ಗಣಪತಿಯ 
ಪ್ರಾ i. ಜ್‌ ಗಣಪತಿಯು ಎಲ್ಲ ದೇವ-ದೇವಿಯರಲ್ಲೂ ಅಂತರ್ಗತನಾಗಿರುವವನು, 

ೇೀರ್ತನೆಯ ರಾಗ ಮೋಹನ, ತಾಳ ಮಿಶ್ರಭಾಪು-ಮಧ್ಯಮ ಕಾಲ. ಮೋಹನ 
ಬಹು ರಮಣೀಯವಾದ, ನವರಸಭರಿತವಾದ ಮತ್ತು ಸರ್ವತೋಮುಖವಾದ 
ರಕ್ತಿರಾಗ. ಶೃಂಗಾರ, ಕರುಣಾ, ಭಕ್ತಿ ಮತ್ತು ದೈನ್ಯರಸಗಳು ಈ ರಾಗದಲ್ಲಿ 
ಆವಿರ್ಭವಿಸುತ್ತವೆ. ವರ್ಣನೆ. ಶ್ಲೋಕ, ಪದ್ಯಗಳನ್ನು ಹಾಡಲು ಈ ರಾಗ 


ಹಾ 
ಎತ್ತಿದ ಕ್ಲೈ, 2ನೇ ಕೀರ್ತನೆಯೂ ಮತ್ತೊಂದು ದೇವತಾ ಪ್ರಾರ್ಥನೆ. ಈ ಕೀರ್ತನೆಯ 
ರಾಗ ಆರಭಿ, ತಾಳ ಆದಿ. ಶ್ಲೋಕ, ಪದ್ಯ, ವೃತ್ತ, ಆರಂಭದ ಕೀರ್ತನೆಗಳು, ದರು 


Go 


ಬ” ಭ್ರ 

ಮೊದಲಾದವು ಈ ರಾಗದಲ್ಲಿ ಸೊಗಸು. ಆರಭಿ ರಾಗದಲ್ಲಿ ವೀರ, ಅದ್ಭುತ ಮತ್ತು 

ಶೃಂಗಾರ ರಸಗಳು ನಿಷ್ಪತ್ತಿಯಾಗುತ್ತ ವೆ.  ಘನರಾಗ ಪಂಚಕಗಳ 2 ಒಂದು. 
"" ಶಿವ ಶಿವ ಶಿವ ಯೆನ್ನಿರೋ ಮೂಜಗದವರೆಲ್ಲ'' ತಿ ನೇಯದು, ಸಾವೇರಿ ರಾಗದ 

"" ಶೇಷಶಯನ ನಿನ್ನ x ಎಂಬ ಕೀರ್ತನೆ. ಈ ರಾಗ bs ಸಂಗೀತದ ಪ್ರಾಚೀನ 
ರಕ್ತಿರಾಗಗಳಲ್ಲಿ ಒಂಡು, ಈ ರಾಗದಲ್ಲಿ ಭಕ್ತಿ ಭಾವಗಳು ದೈ ನ್ಯ ಮತ್ತು ಶಾಂತಿರಸಗಳಲ್ಲಿ 
ಮುಕ್ತಾ ಯವಾಗುತ್ತವೆ. ಕೀರ್ತ ನೆಯ ತಾಳ ಪು ಶ್ರೀ ಕನಕದಾಸರು 
ಪರಮ ಭಾಗವತರನ್ನು ಹೆಸರಿಸುವ ಬಗೆ ಬಹಳ ಚೆನ್ನು, ಈ ಕೀರ್ತನದಲ್ಲಿ 
ಹರಿದಾಸಮಹತಿಯನ್ನು ಎತ್ತಿ ಹಿಡಿದಿದ್ದಾರೆ, 


ಮುಂದಿನದು "“ ಎಳ 
ರೂಪಕತಾಳ, ತೊ ಡಿರಾಗ ಕ ಅದು 


ಭಕ್ತಿ '' ಎಂಬ ತೋಡಿ ರಾಗದ ಕೀರ್ತನೆ- 
ತವಾದ ಒಂದು ರಕ್ತಿ ರಾಗ, ಕರುಣಾ 


ವೀರಾದ್ಭುತರಸಯುಕ್ತವಾದ ರಾಗ. . ಅಖಂಡವಾದ ವಿಸ್ತಾರವುಳ್ಳಿ ರಾಗ. . ಈ 
ೀರ್ತನೆಯಲ್ಲಿ ಭವದುಃಖ ಕಾತರತೆಯನ್ನು ದಾಸರು ಒಳ್ಳೆ ಉದಾಹರಣೆ ಮತ್ತು 
ಸಾಮ್ಯಗಳಿಂದ ಹೇಳುತ್ತಾರೆ. 


le 


ವರಾಳಿರಾಗ ಒಂದು ಕ್ರಿಯಾಂಗ ರಾಗ. ಭಕ್ತಿರಸಭಾವಗಳು, ದೈನ್ಯಶೋಕರಸಗಳೂ 
ಈ ರಾಗಪಲ್ರಿ ನಿಷ್ಟ ತ್ರಿಯಾಗುತ್ತವೆ. ಈ ರಾಗದಲ್ಲಿ "“ಸಾಕುಸಾಕು ಮನುಜಸೇವೆಯು'” 


Oped 


ಎಂ ಸೇರ್ತನೆ ಇದು ಭಕ್ತಿ ಸಾಧನೆಗೆ ಸಂಬಂಧಪಟ್ಟ ಶೀರ್ತ 


ಸಹಜವಾಗಿಯೇ ಕರುಣಾರಸ ಪ್ರಧಾನವಾದ ಹಿಂದೋಳ ರಾಗದಲ್ಲಿ ಶಾಂತ 

ದೀನರಸಗಳೂ, ದುರಿತಕಾಲದಲ್ಲಿ ಜಂಟಿ ಮತ್ತು ದಾಟು ಸ್ವರ ಪ್ರಯೋಗಗಳಿಂದ ವೀರ 

ಮತ್ತು ಅದುತ ರಸಗಳು ನಿಷ ತ್ನಿಯಾಗುತ್ತವೆ. ಇದೊಂದು ಸಾಯಂಕಾಲಿಕ, 
ಎಂ ಭಿ ಕ ಎಂ ನಿ ಸಂ) 


ರಾಗ. ಈ ರಾಗದಲ್ಲಿ "" ಕೀರ್ತನೆಯ ಮಾಡಿ '' ಎಂಬ ಹಾಡು ಖಂಡಛಾಪು 


ಮುಂದಿನದು ಸರ್ವಸ ನೈರಗಮಕಯುಕ್ತ, ಸರ್ವರಸಪೋಷಿತ, ಸರ್ವಾಂಗಸುಂದರ 
ಸರ್ವತೋಮುಖ ವ್ಯಾಪ್ತಿ ಯುಳ್ಳ ಸಮುದ್ರದಂತಹ ರಾಗವಾದ ಶಂಕರಾಭರಣ 
ರಾಗದಲ್ಲಿ "" ಹೇಗೆ ನೀ ಜ್‌ ಎಂಬ ಕೀರ್ತನೆ, ಮಿಶ, ಛಾಪು ತಾಳ. ರಾಜ 


Nd 


ರಾಗವಾದ ಶಂಕರಾಭರಣ ರಾಗದಲ್ಲಿ ಶೃಂಗಾರ ರಸವೇ ಪ್ರಧಾನ. ಇದೊಂದು 
ಗಂಭೀರಗತಿಯುಳ್ಳ ರಾಗ, ಈ ಈ ಕೀರ್ತನೆಯಲ್ಲಿ ಹರಿದಾಸನಾಗುವವನಿಗೆ ಯೋಗ್ಯವಲ್ಲದ 
ನಮ್ಮಲ್ಲಿರುವ ದೋಷಗಳನ್ನು ಎತ್ತಾಡಿ ಹರಿದಾಸಮಹತಿಯನ್ನು ಹೇಳುತ್ತಾರೆ. 


ಕಡೆಯದಾಗಿ ಮಧ್ಯಮಾವತಿ ರಾಗದಲ್ಲಿ ಭಕ್ಕಿಸಾಧಕವಾದ ಒಂದು ಕೀರ್ತನೆ 
""ನಾರಾಯಣ ನಮೋ ''-ಮಿಶ್ರಛಾಪು. ಮಧ್ಯಮಾವತಿಯು ಭಕಿ ತ್ವರಸಪ್ರಧಾನವಾದ 
ಮಂಗಳಮಯವಾದ ಒಂದು ಪ್ರಾಚೀನ ರಾಗ, 


1. ದೇವತಾ ಪ್ರಾರ್ಥನೆ 


ರಾಗ : ಮೋಹನ ತಾಳೆ : ಮಿಶ್ರ (ಮಧ್ಯಮ ಕಾಲ) 


೭೫॥ 


ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ 1 


ನಿಮ್ಮೊಳಗಿಹನಾರಮಾ 


೬ 


ಕಮ್ಮಗೋಲನ ವೈರಿಸುತನಾದ ಸೊಂಡಿಲ | 
5 ಆ 


ಹೆಮ್ಮೆ ಯ್ಯ ಗಣನಾಥನೆ ॥ 
ತ್ರ ಶಿ 


ಲ 
ಮೋರೆ ಕಪ್ಪಿನ ಭಾವ ಮೊರದಗಲದ ಕಿವಿ ಃ 
ಕೋರೆದಾಡೆಯನಾರಮ್ಮ Il 


ಮೂರು ಕಣಿ ನ ಸುತ ಮುರಿದಿಟ ಚಂದನ । 
ಜು ಬ ತ 


ಧೀರ ತಾ ಗಣನಾಥನೆ le)’ 


ಉಟ ಪಟೆ ಯ ಬಿಗಿದುಟ ಚೆಲಣದ । 
ಟಟ ಟ್ರ ಕೌ 


ದಿಟ ತಾನಿವನಾರಮ್ಮ ॥ 

ಪಟ್ಟದರಾಣಿ ಪಾರ್ವತಿಯ ಕುಮಾರನು । 

ಹೊಟ್ಟೆಯ ಗಣನಾಥನೆ ॥೨॥ 
ರಾಶಿವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ । 
ಭಾಷಿಗೆನಿವನಾರಮ್ಮ ॥ 


ಲೇಸಾಗಿ ಜನರ ಸಲಹುವ ಕಾಗಿನೆಲೆಯಾದಿ । 


ಕೇಶವದಾಸಕಾಣೆ Wall 


ಪ॥ 


ಅ॥ಪ॥ 


ಗೋಗಾಗಾ  ॥ 
ನಮ್ಮಮ್ಮ ॥ 
ಸಾರೀಧ ॥ 
ನಿ ಮ್ಕೊ ಛಿ 


ಗಾಗಾಗಾ ॥ 
ನಮ ಮ್ಮ ll 
ನಿ ಮ್ಮೊ ಛೆ 


ಗಾಪಾದಾ ॥ 
ಕ-ಮ್ಮಗೋ Il 
9 ( 
2 ॥ 
ಸೇದಾಪಾ ॥ 
ಹೆಮ್ಮೆ ಯ್ಯ I 


ಗಾಗಾಗಾ! ॥ ರಿಗಾಪಾಪಾ ॥ 


ಶಾರದೆ ॥ 
ಸರೀಗಾಪ ॥ 
ಗಿಹನಾರ ॥ 


ಪದಪಗರಿಗಾ ॥ 
ಶಾ-ರ-ದೆ' ॥ 
ಗಿಹನಾರ ॥ 


ಸದಾಸೀಸೇ ॥ 
ಲನವೆ ಎ ॥ 
ಕೆ ॥ 

$1 ॥| 


ಪಗಾಪಾದಾ ॥ 
ಗಣ ನಾಥ ॥ 


(ಪಲ್ಲವಿ/ಅನುಸಲ್ಲವಿಯ ಧಾಟಿಯಲ್ಲಿ 


ಉ-ಮಾಮ ॥ 


ಗರೀಸಾಸಾ ॥ 
ಮ್ಮಾ ಮ 


ಪದಾಸೇದಪ ॥ 
ಉ-_ಮಾಮ ॥ 
ಮ್ಮಾ ಹ] 


ಸರೀಗೇರೀ ॥ 
ಸುತನಾದ ॥ 
ಸಿರೀಗಪಗರಿ ॥ 
ಸುತನಾದ ॥ 


ಸೇೀೀ ॥ 
ಫೆ ಎ೨. ಟಟ 


ಗದನಗರಿಸಾ 
ಹೇ-ಶ್ವ ರಿ 
ಸಾಗರಿಸರಿ 


ಗ ಂ ಧಾ ದದ ಎಇ 0.4 


ಚರಣಗಳನ್ನು ಹಾಡಬೇಕು) 


ಕ. ಶಿವ ಶಿವ ಶಿವ ಎನ್ನಿರೋ 


ರಾಗ : ಅಆರಭಿ ಆದಿ ತಾಳೆ 
ಪ॥ ಶಿವ ಶಿವ ಶಿವ ಎನ್ನಿರೊ ವಃ ಮೂಜಗದವರೆಲ್ಲ | 
ಶಿವ ಶಿವ ಶಿವ ಎನ್ನಿರೊ I 
ಚರಣ ಆಗಮ ಸಿದಾ ೦ತ ಮೂಲದ ಜಪವಿದು - ನಿಮ್ಮ 
ಕಾ 
ರೋಗದ ಮೂಲವ ಕೆಡಿಪ ಔಷಧವಿದು 1(೧॥ 


ಮನುಜಜನ್ಮದಿ ಹುಟ್ಟಿ ಮೈಮರೆದಿರಬೇಡಿ ನಿಮ್ಮ 
ಈ ಟು € 
ತನು ಮನ ಪ್ರಾಣವ ವ್ಯ್ವರ್ಥವ ಮಾಡದೆ 1 ೨॥ 


` ಭುವನಕೆ ಬಲ್ಲಿದರಾಗಬೇಕಾದರೆ - ನೀವು 


ಭವನಪದವಿಯನು ಪಡಯಬೇಕಾದರೆ aN 
ಪೃಥ್ವಿಗೆ ಸ ದ್ಗು ರುವಾಗಬೇಕಾದರೆ - ನೀವು 
ತತ್ವಪತಿ ಆದಿ ದಿಕೇಶವನ ಕೊಡಬೇಕಾದರೆ 19 
ಪ॥ ; ಪಪಾಪಪಾ ಸಪಮಗರಿರಿ। ಸೇ,, 1 ಸಾರಿರಿಸನಿದಸ ॥ ರಿಷ 
- ಶಿವ KK: ಸ್ತ | ರೊ | ಮೂಜಗದವರೆ ॥ ಇಲ್ಲಿ 
ಸ ಗ ಇವುತದಥಿಪವುಗ,, ॥ . ,, | ಧಾಪಪಮಗರಿಸ ॥ ರಿಮ 
RD $9 । ಮೂಜಗದವರೆ -॥ -ಲ್ಲ 
೩ ಪಾದಸಿದಪಾ ದಸಮಗರಿಸರಿಪ 1 ಮಗರೀ,; । ಸಿನಿದಪಮಗರಿಸ ॥ ರಿಮ 
ag ವಶಿ ವವಎನ್ನಿ Be ಮೂಜಗದವರೆ ॥ ಲ್ಲ 
UR ಣ್‌ Kain | ರಿರಿಸನಿದಸಮಗ ॥ ರಿಮ 


। ಮೂ ಜಗದವರೆ ॥ -ಲ್ಲ 


ಪರೀಮಪಾ ದಪಮಗ ರಿರಿ । ಸಾ | ಸಾೀೀ I 


೧. ಸವಿ 
ಶಿವ ಶಿವ ಶಿ -ವ -ಎನ್ನಿ ! ದ ಧಕ್ಕೆ ಸ ಹಾಳ ॥ 


ಚರಣಗಳು 


೧ ೪ ಮಾಗರೀ ಮಾ,ಪಾ,ದಾ । ;, ಸೇನಿದಾ । ಸಸಸಸಣಳ 
ಆಗಮ ಸಿ -ದ್ದಾ ೦ತ। ಮೂಲದ | ಜಪವಿದು॥ 
೨ ಸನಿದಪಮಗರೀ ನ | ಸ i ರಿಸೇರಿಶೀಸ॥ 
7 3 Cos | ಜಪವಿದು ನಿ॥ 
೧ ಸನಿ ದರೀಸಸೇ ಸನಿದಾ ನಿದಪಾ । ,ಮಪದಸೆಪಾ । ದಪಮಗರಿಸರೀ ॥ 


— 


ಮ್ಮ ರೋಗದ ಮೂಲವ ಕಡಿಪ ಔಷಧವು 
೨ ,ದರಿಸರೀ ರಿಸನಿದನಿದಪಾ । ಮಪದರಿಸನಿದಪ । ಪಪಮಗರಿಸರಿಮ ॥ 
ರೋಗದ ಮೂಲವ ಕೆ ಡಿಪಔ |ಷ ಧವಿದು॥ 


(ಶಿವ ಶಿವ) 
ಮಗಾರಿ ಮಾನಮಾ ಪಾದಾ | ;,ಸಾಸಸಾ | ನಿದಾಸಾೀಸಾ॥ 
ಮನುಜ ನ್ಮದಿ ಹುಟ್ಟಿ । ಮೈ ಮರೆ | ದಿ-ರಚಿಕ 
ಸನಿದಸಮಗ ರೀಪಮಾಪಾ,ದಾ । 5°» | ನಿಡಿಶಿಸಿರೀಸ 
ಮನುಜ ಜನ್ಮದಿ ಹುಟ್ಟಿ । ಚ್ಟ Wao ಟಟ ನಿ 
೧ ಸನಿ ದರೀಸಸೇ ಸರಿದ (;,ಪಾದಪಾ 1 ದಪಮಗರಿಸರೀ ॥ 
ಮ್ಮ ತನುಮನ ಪ್ರಾ..ಣ ವ । . ವ್ಯರ್ಥವ 1 ಮಾ -ಡ.-.ದೆ॥ 
2ನೇ ಸಂಗತಿಯನ್ನು ಹಾಡುವುದು (ಶಿವ ಶಿವ) 
“ಮಮಾಗರೀ ಮಾಡಿ 2 ೫6% ಹ. CO 
ಭುವನಕೆ ಬಲ್ಗ್ಲಿದ। ರಾಗಬೇ ॥। ಕಾ ದರೆ॥ 
ಸನಿವಪಮಗರೀ ೬ ದಸರೀಮರಿಸನಿದಾ | ರಿಸಾರಿರೆೇಸ ॥ 
ಭು ವನಕೆ 18 (11೫ 0 A We ಕಾ-ದರೆ॥ನೀ 
ಸನಿ 
ವು ಭವನಪದವಿಯನು |, ಪಡೆಯಬೇ ಕಾದರೆ॥ 
» ಪೃಥ್ವಿ ಗೆ ಸದ್ಗುರು । ವಾಗಬೇ 1 ಕಾದರೆನೀವು॥ 


'ದರೀಸಸೇ ಸೇ,ನಿದದಸದ । ಪಾಮಪಾದಸಪಾ, । 


ತತ್ವ ಪತಿ ಆದಿಕೇ.ಶವನ। ನಕೂಡಬೇ । ಕಾದರೆ ಎ ಶಿವ& 


12 


If 


Il 


3, ಭಕ್ತಿ ಸಾಧನೆ 


ಗೆರಾ: ನರಾಳಿ ತಾಳೆ: ರೂಪಕ 
ಪ॥ ಸಾಕು ಸಾಕು: ಮನುಜ ಸೇವೆಯು 
ಮಾಡಿ ಬಿಂದು ಬಳಲಿದೆನೊ ` :॥ 


ಅ॥ ಬೇಕು ನಿನ್ನ ಪಾದ ಭಜನೆ 
ಯೆಂದು ಬಯಸುತಿಹೆನು ರಂಗ ॥ 


ಚ ॥ ಸ್ನಾನ ಸಂಧ್ಯಾನನೇಮ ನಿತ್ಯ ಜಪಗಳನ್ನೇ ಜರೆದು ॥ 
ಹೀನನಾಗಿ ಕೆಟ್ಟ ಜನರ ಮನೆಯ ಸೇರುವೆನೋ ದಣಿದ 
ಶ್ವಾನನಂತೆ. ದಿನವ ಕಳೆವೆ ದುರಾಸೆಗಾಗಿ 
ಮಾನ ಬಿಟ್ಟು ಕೊಂಡು ಕುದಿವೆನೊ ಕಡೆಯಲ್ಲಿ ಎಳ್ಳ 
ಮೊನೆಯಿನಿತು ಸುಖವ ಕಾಣೆನೊ ರಂಗಯ್ಯ ॥೧॥ 


ಒಡಲ ಅಸೆಗಾಗಿ ನೊಣವುಕೊಡದ ಜೇನಿನಲ್ಲಿ ಬಿದ್ದು 
ತೊಡಕಿದಂತೆ ಪಾಶದಲ್ಲಿ ಬಿದ್ದು ಬಾಯಬಿಡುತಲಿಹೆನು 
ಬಿಡಿಸೊ ಎನ್ನ ಬಂಧ ಪಾಶವ - ಪೊಡವಿ 
ಗೊಡೆಯ ನಾರಸಿಂಹ ಮಾಧವ - ಹೇಬಿಸುರುಹಾಕ್ಷ 
ಒಡೆಯ ಬಾಡದಾದಿ ಕೇಶವ ರಂಗಯ್ಯ ॥೨॥ 


್ಞ .,.ಗಗಗಾಗೆ 8, 0ಹಾಮ ಗಾ.ರಿಸಾ 1. '?1ರಿಸರಿಗಾ ರಿಗ 
ಸಾಕು ಸಾಕು | ಮನುಜ ಸೇವೆಯು ॥ ಎಮಾಡಿಬೆಂದು 

ಸನೀಧನೀಸಾಗ॥ 

- ಬಳ ಲಿದೆನೊ॥ 


೨ ಗ ರಿಗಾಮ ॥ ಪಮನಿದಪಮ ಗಾ, ರಿಸಾ॥ 
ಸಾಕುಸಾಕು ॥ ಮ.ನು-ಜ ಸೇ-ವೆಯು॥ 
೩ ಗರಿಗಮಪದನೀ ॥ ಸನಿದನಿದನಮಾ ಗಾರಿಸಾ ॥ Rp 
ಸಾಕುಸಾಕು ॥ ಮ.ನು-ಜ ಸೇವೆಯು ಕ 


13 


ಅ॥ ಸ .ಹಾಡುಹಾದ ॥ ಸನಿದಾನಿ%೩ 1%8% 
ಬೇಕು ನಿನ್ನ ೬. . NEY 

೨ ; |: ಸನಿದಾನಿಲಸರಿಣ 
3 ಪಾದ 


॥ ಗೇೀರಿಸೆರಿಗೇರಿ ॥ 


ಯೆಂದು ಬ-ಯುಸು ॥ 
ಸವಿದಾನಿಲಸ 1 


ತಿ -ಹೆನು ರಂಗ ॥ 


॥ : ರಿಸನಿ ದಪದ 8 


| ಯಂದು ಬಯಸು ೫ 


ಸನಿದಾಪಮಗಾ,ರಿ ಸ ॥ 


ಕ್‌ ಹನುರಂ ಗೆ 8೫% 1 

ಚ॥ ;.ಪಾದಪೋ ॥ ಪಾಸಮಪದಪದಾ॥ ;,ಪಾಮಪದಪ ॥ 

ಸ್ನಾನ ಸಂ॥ ಧ್ಯಾನನೇ - ಮ ॥ ನಿತ್ಯ ಜಪಗ ॥ 

ಪಮನಿದಪಮು ಗರಿಸ ॥ 

ಳ .._ -ನ್ನೆ ಜರೆದು ॥ 

* ಗರಿ ಸರಿಗಾರಿ ॥ ಸಾಸಿಷಸಿಷ 1 'ಗಗಾರಿಗಾ, ಗಮಾ॥ 

“ಹೀನವಾಗಿ ಕೆಟ್ಟಜನರ ಓಮಸೆಯ ಸರಾ 

ಪಾ. ಪಮನಿದಪಾ  ॥ 

ಸೊ ದಜ Il 

» ನಿದಪಾದ ॥ ನಿದನಿಸಸಸ ॥ ಸೇ, ಸರಿ ॥ ಸನಿದಾನೀಸೇಸ॥ 

ಶ್ವಾನನಂತೆ॥ ದಿನಪಕಳೆಪೆ 1. ಎ೬ 013 ॥೫ ರಾ ಎ. ಪಸೆ ಭಾ 6 41 

, ಗರಿಸರಿಗೇರಿ ॥ ಸನಿಗರಿಸನಿ  ದನೀಸಸೇ ॥ ಸಕ್‌ I 

ಮಾನಬಿ ಟ್ಟು | .ಕೊಂಡು- ಕುದಿಬಭಬೊೂ  ॥ ಎಡ (ಗ ll 
ಮಗಾ ಪು ಹಾ ವಿದಾ ಪಾ ॥ 
ಯ ಲ್ಭ ಎ ಳ್ಳ ॥ ಮೊನೆಯಿನಿತು ॥ 

ಉಮ ವೀರಾ ಪಪು::ಗಾರಿ | ಪಾ 1 ಶಿಸನಿದಪಮ ಗಾರ್‌ 

ನಸು ಖ ವ ನೊ ॥ ರಂ ಗ ಯ್ಯ ॥ 


ಕಾಣೆ | 


14 


4. ಶೇಷಶಯನ ನಿನ್ನ 


ರಾಗ : ಸಾವೇರಿ ತಾಳ : ಮಿಶ್ರಭಾಪು 


ಪ॥ ಶೇಷಶಯನ ನಿನ್ನ ಭಾಗವತರ ಸಹ 
ವಾಸದೊಳಿರಿಸು ಕಂಡ್ಯ ಎನ್ನನು ॥ 


ಅ॥ ಬೇಸರಿಯದೆ ನಿನ್ನ ಹೃದಯಾಬ್ಹ ದೊಳಗಿಡುವ 
ದಾಸರೊಳಿರಿಸು ಕಂಡ್ಯ ಎನ್ನನು I 


ಚರಣ॥ ತಂದೆಯೊಡಲನು ಸೀಳಿಸಿದವರೊಳು ದೇ. 
ವೇಂದ್ರನ ತಲೆಗೆ ತಂದವರೊಳು ದು. 
ರ್ಗಂಧ ಪೆಣ್ಣ ಗೆ ಚಂದನದ ಕಂಪನಿತ್ತಂಥ 
ಬಾಂಧವರೊಳಗಿರಿಸು ಕಂಡ್ಯ ಎನ್ನನು ॥ ಶೇಷ ॥ 


ಕಾಟಿಗೆ ಕಾಸು ಕಾಣದರು, ರಾಯರ ಪಂಕ್ತಿ 
ಯಾಟ ಬಯಸಿದಂತೆ ನಾ ಬೇಡಿದೆ । 
ನಾಟಕಧರ ಕಾಗಿನೆಲೆಯಾದಿ ಕೇಶವ ನಿ. 
ನ್ನಾಟದೊಳಿರಿಸು ಕಂಡ್ಯ ಎನ್ನನು ॥ ಶೇಷ ॥ 


15 


ಪ॥ ,ಸರಿಮಾಮಾ ॥ ಪಮಾ ಪಪಪಾ ॥ ;ಪಮಪಾದಾ. ॥ ಪಾನಿಪಾಮ ಗಸರೀ ॥ 
-ಶೇ.ಷ ಶ॥ ಯನ ನಿ-ನ್ನ ॥!-ಭಾ-ಗವ॥ ತ ರ ಎಎ 
Tie ಸಸಾಸನದಾರಿಸ॥ ರೀಮಪಾದಪಮಃ॥ ಗಾರಿಗರಿಸಾ॥ 


BE AI ರಿಸುಕಂ ॥ ಷ್ಟ... ಬಜ ಹಾ ೪. 
೨ ,ಸರಿ ಮಪದಾ ಪಾ ॥ ಪದನಿದಪಮ ದಪದಾ ॥ ;ಪಮಪದಸೇಸನಿದಾ ॥ 
-ಶೇ.ಷ-ಶ ॥ಯ-ನ.-. -ನಿನ್ನ॥ ಭಾ-ಗ-ವ ॥ ತರಸಹ 
'ಸಇಗಿಪಮಗರಿ ರಿಸ :॥ ನ ॥ ರೀಮಪಸಾನಿದಪಮಾ ॥ 
ಇಪ ಸ ದೊ ೪೫೬೫ ೫೦ UG 1.14 
ಅ ॥ ;ಪಮಪಾದಾ ॥ ಸಸೇಸೇಸೇ ॥ ,ಸಸರಿಗಾರಿಸೇ॥ ಸರಿಗಸೇ, ನಿಪದಾ ॥ 
ಚೀ ಸರ“ ಟುಟ, ನ್ದ ॥ -ಹೃದಯಾಬ್ದ॥ ದೊ.-% ದೊ -ಳ ಗಿಡುವ ॥ 
೨ ಪನಿದಪದಮ ಪದ ॥ ಸ ॥ ,ಪದ ಸರಿಗೇರಿಸಿ ॥ ತತ I 
Ee ಎ..॥ ಚ್ಯಾ ॥ ಹ್ರದಯಾ- ಬ್ರ ॥ ಸ್ಯ I 
೩ ಪದರಿಸನಿದನಿದಪಮ.॥ ,, ॥ ಈ ॥ ಟೆ ॥ 
ಹೇಸ ರಿ ಎಚ ಟೆ [೭ ಜ*17*1&1 ಸ l 
ಪದ ಸೇ ಸೇ ॥ ಸೇಸನಿದಾ ನಿದಪಮಪಾ'ದ ॥ ಸೇಮಪಾದಪಮ ॥ ಗಾರೀ ಗರಿಸಾ ॥ 
ವಜಾ ಚ ೨ ನ್ನ ನು" - | 
(ಶೇಷ) 
ಚ॥ ;ಪಪಾಪಪ ॥ ಪಮಾದಪದಾ ॥ ಪಮಾಪಾದಾ ॥ ಪಾ,ದಪಮಗಸರೀ ॥ 
-- ತಂದೆಯೊಡ ॥ ಲನುಸೀ- ಳಿ ॥ ಸಿದವರೊ- ॥ ಳು. ದೇ..॥ 
» ಸಾ ರಿಗರೀಸಾ ॥ ಸಸನಿಧೇ ರಿಸರೀ ॥ , ಸಾರಿಮಪಾ ॥ ಪದನಿದೆಪಮದಪದಾ ॥ 
.'ಪೇಂದ್ರ -ನ॥ ತೆ ತಂದವ ಜಾ ಟು ದು॥ 
. ಪಮಪಾದಾ ॥ ಸಸೇಸೇಸೇ ॥ ಪದಾಸೆರಿಗೇರಿಸ ॥ ಸೇದಸರಿಸೇರಿ ಸನಿಪಾದಾ 
ರ್ಗಂ೦ಂಧಪೆ ॥ ಣ್ಲಿಗೆಚಂದ ॥ ನದಕಂ-.ಪ॥ ನಿ. ತ್ತಂ ಥ॥ 
ಾ ಪದ ಸಸಸಸ ॥ ಸಸನಿದಾ ನಿದಪಮ ಪಾದ ' ॥ ರೀ ಸ 
ಸಾಂಛಧವರೊಳ ॥ ಗಿರಿ. ಸು ಕಂ ।॥ ಡ್ಕ್ಯ--ಎ ನ್ನ ನು 
(ಶೇಷ) 


—— ಇದರಂತೆ ಮಿಕ್ಕ ಚರಣಗಳು 


16 


ಎಳ್ಳು ಕಾಳಿನಷ್ಟು ಭಕ್ತಿ ಎನ್ನೊಳಗೆ ಇಲ್ಲವಯ್ಯ । 
ಕಳ್ಳರಿಗೆ ಕಳ್ಳನಂತೆ ಬೆಳ್ಳಕ್ಕಿಯಂದದಿ ಡಂಭ ॥ 


ಗಂಡು ಮುಣುಗಿನ ಹಕ್ಕಿಯಂತೆ ಕಂಡಕಂಡ ನೀರ ಮುಳುಗಿ । 
ಮಂಡೆಶೂಲೆ ಬಾಹುದೈಸೆ ಗತಿಯ ಕಾಣೆನೊ ॥ 


ಮಂಡುಕೆನಂದದಿ ಕೆರೆಯ ದಂಡೆಯಲ್ಲಿ ಕುಳಿತುಕೊಂಡು 
ಮಂಡೆ ಮುಸುಕನಿಟ್ಟು ಮೂಗಹಿಡಿವ ಭ್ರಮಿತ ನಾನಯ್ಯ ॥೧॥ 


ಗಾಣದೆತ್ತಿನಂತೆ ಕಣ್ಣ ಮುಚ್ಚಿ ಪ್ರದಕ್ಷಿಣೆಯ ಮಾಡಿ । 


ಕಾಣದೆ ತಿರುಗುವೆನು ಎರಡು ಕಣ್ಣಿ ದು ನಾನು ॥ 
ಮಾಣಿಕ್ಯದ ರಾಶಿಯಲ್ಲಿ ಅಂಧಕರೈವರ ಕೂಡಿ 
ಆಣಿಮುತ್ತ ಹಿಡಿದು ಹಿಡಿದು ಬಿಡುವ ಭ್ರಮಿತ ನಾನಯ್ಯ IN 


ಇಕ್ಕುಳವ ಕೈಯಲ್ಲಿ ಪಿಡಿದು ಕಾದ ಕಬ್ಬಿಣವನ್ನು ತೆಗಿಸಿ । 
ಹೊಕ್ಕು ಮುಂದಕೆ ಎಳಸಿ ಹೊಮ್ಮುವ ಗತಿ ಕಾಣೊ ॥ 
ಹೊಕ್ಕುಳ ಹೂವಿನ ಬಾಡದಾದಿ ಕೇಶವನ ಮೊರೆ 
ಹೊಕ್ಕೆನಿಂದು ಕಾಯ್ದು ಕೊಳ್ಳೊ ದೇವಾದಿ ದೇವೋತ್ತಮನೆ ॥೩॥ 


17 


॥ 
, ಪಪಪಪವಗರೀ ॥ ಸಾಸಸಾಗರಿ ॥ ಸನಿಸಾ.ರಿಗಾಮಾ ॥ ದಪಮಗಮಾಪದಪಮಪಾ 


ಕಾಳಭ ॥ಫ ನಹು ಭಕಿ ವ. ಊಗೆಳ್ಳೇಣ ಲ ವ ಯ್ಗ॥ 
YS ಲ್‌ ಗ = ಶಿ 


1 ಳ್ಳು 
೨ ಹಪ ಲ್ಲ 1 ಸಾರಿಸರಿಪಮಗರಿಳ | ನ 
, ಎಳ್ಳು ಡಿ ॥ ನಷ್ಟು ಭ-ಕ್ತಿ॥ ಸ ॥ ಚ 
ನಿ ॥ ರಿ ಸನಿದ ನಿ ಸೇಸಿ ॥ ನಿಸರಿಸೇ , , ರಿಸನಿದಾಪ ॥ 
ಕಳ್ಳರಿಗೆ [5 ನಂತೆ ಇವ ಹಾಂ ಇದ ಕ್ಕ ॥ 
ನಿಸನಿದಪಾ ಪಮಗರಿಸರಿ ॥ ಗಮ 
ಯಂ ದದಿಡಂ -ಭ ॥ ಎಳ್ಳು 
ಚರಣ ಗಳು 
ಪಪಾಪಪಾದಪ ॥ ಮಾಪಗಾಮು ॥ 6 ಪಡನಿದಮು. 8 ಗಾಮ ಗರಿಸಾ ॥ 
, ಗಂಡುಮುಣುಗಿನ ॥ ಹಕ್ಕಿ ಯಂತೆ.॥ - ಕಂಡಕಂಡ ॥ ನೀರ ಮುಳುಗಿ ॥ 
, ಮಮಮಾಮ ॥ ಮಾಪಪಮಮಗಮಾ ॥ ,ಪಪಾದನೀದ ॥ ಪಾ,.,., ॥ 
, ಮಂಡೆಶೂಲೆ ॥ ಬಾಹುದ್ಧೆ ಚೆ 1 ೫ಶಿಭಾಕಾಣೆ ॥ ನೊ ೭ 
ಪಡ  ॥-ರಿಸದವಿ ಸಜ 1 ಔನಿಔಶಿಗೇರಿ: ॥ 


ಹುಂಡುಕನಂ ॥ ದ... ದಿ.ಎಕೆರಿಡು ॥ ದಂಡೆಯ-ಲ್ಲಿ ॥ 
ರಿಸರಿಗರಿ 1 ರಿಸನಿದನೀಸೇಸ ॥ 
, ದಂಡೆಯ ಇಲ್ಲಿ ॥ ಕುಳಿತು ಕೊಂಡು ॥ 


9 


೦. /ಡಡಗರಿ ಸ... NDIA, ದನೀಸೆಸನಿವಾವ ॥ 
ಮಂಡೆಮುಸುಕ ॥ ನಿ. ಟ್ಟು ಮೂಗ ॥ ಹಿ ಡಿವಭ್ರಮಿತ ॥ 
ಮಗಪಮದಪಮಗರೀಸಾ ॥ 

ನಾ--ನ--ಯ್ಯ ॥ 

ಗರಿ ಸರಿಗೇರಿಸ ೪0 ರಿತ 1 1 1 DOE 
ಮಂಡಮುಸುಕ ॥ ನಿಟ್ಟು ಮೂಗ ॥ ಹಿಡಿವಭ್ರಮಿತ॥ 


ನಿಸನಿದಪಮಗರಿಸನಿಸರಿ ॥ ಗಮ 


18 


AED apie se 


ಮಿ 


ಎ ಮಾಮಮಾಜುಜು ಲಪ ಪಗಮಾ !ಸದಪ್ಪಾೇಔ॥ ದನೀದ' ದಪಾ 
ಕಾಣದೇ ತಿರು ॥ಗುವೆನುಎರಡು॥ ಕ ಣ್ಣ ದ್ದು (ಚಾನು 
'ಹಪಾನಿದಾ ಪದಮಾ ॥ ಪದ ನಿನೇಸ ॥ ;,ನೀದನೀಸೇರಿಸ॥ ನಿದನಿ ನೀನೀ 


॥ ಮಾಪಪಗಮ ॥ ;,ಪಾದನಿದವು ॥ ಗಗಮಪಗರಿಸ ॥ 
ಗಾಣದೆತ್ತಿ ॥ ನಂತೆಕ ಣ್ಣ ॥ ಮುಚ್ಚಿಪ್ರದ ॥ ಕ್ಷಿಣೆಯ ಮಾಡಿ 


ಮಾ ಣಿ ಕ್ಕ ದ॥ರಾ ಶಿಯಲ್ಲಿ॥ ಅಂಧಕರೈವ॥ರ ಕೂಡಿ 
*'ದದ oS (ಔರೀ ಸಸ ಸಜಜ 8ನ ಡಫ 
ಆಮು - ತ್ರ ಹಿಡಿ ದು ಹಿಡಿದು ॥ ಬಿಡುವ ಭ್ರಮಿತ 
ಮಗಪಮದಪಮಗರೀಸಾ 
ನಾ---ನ-ಯ್ಯ !ಎ॥ 
ಆ. ಪದಾನಿದಾಊಜ ಟ್ಟ ಚಚಾಪವಪಗಮಾ 81 ಜತ ಜನಿಹಮ 
ಇಕ್ಕುಳವ ಕ್ಸ I ಯ್ಯ ಲ್ಲಿ ಹಿಡಿದು 1 2 88 ದಕಬ್ಬಣ 
ಗಾಪಗರಿಸ 
ವನ್ನುತೆಗಿಸಿ 
*, ಮಾಮಮಾ,ಮಮಾ ॥ ಮಪಮಪಗಮ ॥ ದಪದಪಾದನಿದ 
- ಹೊಕ್ಕು ಮುಂದಕೆ ॥ ಎಳಸಿ ಹೊಮ್ಮುವ I gp 
ಪಾ 
ಜಿ 


ದಾಪದಾ ನೀರಿಸೇ ॥ ರಿಸನಿದಸೇಸ 
ಹೊಕ್ಕುಳ ಹೂಡಿಕೆ ಚಾ ಎ. ಡ ದಾದಿ ಟಟ ಜಟ ಈ. ಪ 
ಸರಿ? 8338ದ ನಿಸಾ 


ಸ ॥ ಪದನಿಸರಿಗೇರೀರಿಸೆ 


EE 


ನಜ ಮೊರೆ 
, ದದಗರಿಸ 1ರಿಸನಿದನೀಸೇಸ ॥ದನಿಸೇ,ರಿಸನಿದಾಪಾ 
.ಹೊಕ್ಕೆನಿಂದು ॥ ಕಾ-ಯ್ದು ಕೊಳ್ಳೂ Re ದಿ 
ಮಗಪಮದಪಮಗರೀಸಾ 
ದೇ-ವೋ-ತ್ಮ- ಮನೆ 
: ಗರಿಸರಿಗೇರಿ ॥ರಿಸನಿದನೀ ಸರಿಗೆ ॥`ರಿಸನಿ ದಪದ 
; ಹೊಕ್ಕೆ ನಿಂ-ದು ॥ ಕಾ-ಯ್ದು ಕೊ ಳ್ಳೊ (ಲಾ ದಿ 


ನಿಸನಿದಪಮಗರಿಸನಿಸರಿ ॥ 


ದೇ-ವೋತ್ತಮ 


19 


ವಿ 
ು 


ಗಮ 


ಗ. ಹೇಗೆ ನೀ ದಾಸನಾದೆ 


ರಾಗ : ಶಂಕರಾಭರಣ ತಾಳ : ಮಿಶ್ರಛಾಪು 
ಪ॥ ಹೇಗೆ ನೀ ದಾಸನಾದೆ ಪ್ರಾಣಿ 


ಅ॥ಪ॥ ಹೇಗೆ ನೀ ದಾಸನಾದೆ ಹೀಗೆ ಸಂಸಾರದೊಳು 


ಮಂಗನಂದದಿ ಭವಭಂಗವ ಪಡುವವ 


ಆಸೆಯಬಿಡಲಿಲ್ಲ ಕಾಸು ಗಳಿಸುವೆಯಲ್ಲ 


ದೋಷಕ್ಕೆ ಗುರಿಯಾಗಿ ಹೇಸಿಕೆಯೊಳು ಬಿದ್ದು ॥೧॥ 


ತನುವು ತನ್ನ ದು ಎಂದು ತನಯ ಮಾನಿನಿಯರೆ 
ಇನಿತು ಎನಗೆ ಗತಿಯೆಂಬುವ ಮೂಢನೆ ॥೨॥ 


ತಲೆಹುಳಿತ ನಾಯಂತೆ ಹಲವು ಬೀದಿಯ ತಿಠಗಿ 
ಗೆಲುವಿನಿಂದಲಿ ಮೂಲ ಮಲವನಳಿಯದೆ EW: 


ಹಿರಿಯರ ನಿಂದಿಸಿ ಹರಿದಾಸನೆಂದೆನಿಸಿದೆ 
ಹೊರೆಯೆ ಹೊಟ್ಟೆ ಗಾಗಿ ಕೇರಿಕೇರಿ ಚರಿಸಿದೆ ॥೪॥ 


ಸುತ್ತ ಕತ್ತಲೆ ಚಿಂತೆ ಮತ್ತೆ ಭಯದ ಭ್ರಾಂತಿ 


ಚಿತ್ತ ಜನಯ್ಯ ದೊರಕುವ ಬಗೆಯೆಂತು ॥೫॥. 


ಭೋಗಿಶಯನನಪಾದ ರಾಗದಿಂ ಭಜಿಸದೆ 
ಕಾಗಿನೆಲೆಯಾದಿ ಕೇಶವನ ಪಾದಗಳಲ್ಲಿ WLI 


20 


ಪ॥ ,ಗಮಪಾ ಗಾಮಪ ॥ ಗರಿಸ ಸದನೀ ॥ ಸ್ಥಾಸಾ ॥ ಸರಿಗಮರಿಗಾ; ॥ 


ಕಾ ವವ ।ವ1.ವತ್‌ 


೫೬ ಗೆ ಬಲ 0ಬಿ NN ದೆ.. ಹೇ! -ಪ್ರಾ-ಎ೦ಣಿ- ॥ 
೨ -ಗಮ ಪಪಾಪ ,, ॥ ಮಗರಿಸಾ,, ॥ ಸಾ,,,ಸೇ,ನಿ | ದಪಾ.ಮಗಮಪಮ ॥ 
SE ಎ. ಠ, ॥ ಸ ಗದೆ--ಹೇ॥ಪ್ರಾ--ಣಿ ॥ 
ಗಡಿಗಾ 
೩ .ಗಮ ಪರಿಸನಿದಪಾ, ॥ ರಿಗಮಾದಪಪಾ ಗರೀಸ ಸದನೀ ॥ ಸಾ 
MN ಗ ಎ ತ್ತ ಭೀ ಹಾ ಜಟ ಜ್‌ ಫಿ ನಾಟ? 
ಅ॥ಪ॥ ; ಪದಪಪಮಗ ಮಾ ॥ ಪದನಿಸೇಸೇ ॥ , ಸನಿಸೇರಿಸಸೇ ॥ 
ಹೇಗೆ ಎ. ಯಜ .ಚಾಸನಾದೆ: ॥ ಹೀಗೆ ಸಂ॥ 


ಸರಿಸಸೇದ ನೀ ಸೇ ॥ 
ಜಾರಿ ಜೂ ಜೈ ॥ 


ಕ ಬವಿಸ CO 1೫ ೫೩೦೪? ಹೀ ಪಾಮಾ॥ 
ಮಂಗನಂ.: ॥ ತೆ ಭವ 
2. ಸನಿದಾ ಪಮ 8. ಗದುದಪಾಮ ಗಾುಮುಪಗಾಪುರಿ 
ಸಂ ನ ಪ [SS TR ERT ೬೬ 
ಗಮ ಪದಾಪ, ಪಮ ।॥ ಗಮಶಪಮಗರಿಸಾಸದನೀ ॥ಸಾ 
ಹೇಗೆ ರಕ್‌ ಜ್‌ ಕಾ *ಕ ದೆ 
11 [:ಇ;ಜಾಪಪಮಗಮಾ ॥1',ಪದನೀ ಸಂಸರ 
ಆಸೆ ಯ್‌! ಬಡ ಲಿ 
ಕಿ ಸ ರಿಗಸ ಹ ॥8%ರಿ.ಸಸಾದ ಅಸ] 
ಕಾ ಸು 4 (ಹವೆ ಯ ಲ್ಲ ॥ 
ದೋ ಷಕೆ ॥ ಗುರಿಯಾಗಿ ॥ ,ಹೇಸಿಕೆಯೊಳು ॥ 
ಬಿದ್ದು ॥ (ಹೇಗೆ) 


ತನುವುತ ॥ ನ್ನದು ಎಂದು ॥ , ತನಯಮಾ ॥ ನಿನಿಯರೆ 

ಇನಿತು ಎ ॥ ನಗೆ ಗತಿ ॥ ಯೆಂಬುವ ॥ ಮೂಢನೆ ॥ (ಹೇಗೆ) 
ತಲೆಹುಳಿತ ॥ ನಾಯಂತೆ ॥ ಹಲವು ಬೀ ॥ ದಿಯ ತಿರುಗಿ ॥ 
ಗೆಲುವಿನಿಂ ॥ ದಲಿ ಮೂಲ ॥ ಮಲವನ ॥ ಳಿಯದೆ ॥ (ಹೇಗೆ) 
ಹಿರಿಯರ ॥ ನಿಂದಿಸಿ ॥ ಹರಿದಾಸ ॥ ನೆನಿಸಿದೆ ॥ 

ಹೊರೆಯೆ ಹೊ ॥ ಟ್ರ ಗಾಗಿ ॥ ಕೇರಿಕೇರಿ ॥ ಚರಿಸಿದೆ ॥ (ಹೇಗೆ) 
ಸುತ್ತಕ ॥ ತ್ತಲೆ ಚಿಂತೆ ॥ ಮತ್ತೆ ಭಯ ॥ ದ ಭ್ರಾಂತಿ ॥ 
ಚಿತ್ತಜ ॥ ನ್ನಯ್ಯ ॥ ದೊರಕುವ ॥ ಬಗೆಯೆಂಶು ॥ 


21 


7. ಹರಿಕೀರ್ತನೆ ನಂ ಮಾಡಿ 


ರಾಗ : ಹಿಂದೋಳ ತಾಳೆ : ಖಂದಛಾಪು 


ಪ॥ ಕೀರ್ತನೆಯಮಾಡಿ ಕೈವಲ್ಯ ಪಡೆದವರು ಜನರು, 
ಮೂರ್ತಿ ಶ್ರೀ ಚೆನ್ನಕೇಶವನ ಮನವಿಟ್ಟು I 


ಚ ॥ ಹಲವು ನಾಮಗಳಿಂದ ಹಂಬಲಿಸಿ ಕೆಡಬೇಡ 
ಬಲವಂತರೊಡನೆ ಹಗೆಮಾಡಬೇಡ 
ಕುಲದಲ್ಲಿ ಜನಿಸಿ ಕುಚೋದ್ಯಮಾಡಲು ಬೇಡ 
ನಲಿದ್ದ ರಿಯ, ಪೊಗಳದ ನಾಲಿಗೆಯುಬೇಡ ॥ 


ತೀರ್ಥಯಾತ್ರೆಗೆ ಪೋಗಿ ತಿರುತಿರುಗಿ ಬಳಲಿ ಕ್ರ 
ತಾರ್ಥನಾದೆನು ಎಂಬ ಘನತೆ ಬೇಡ 
ದೈತ್ಯಮರ್ದನಕಾಗಿ ನೆಲೆಯಾದಿ ಕೇಶವನ 
ಮರೆತುಹೋಗದೆ ಭಜಿಸಿ ಸುಖಿಯಾಗು ಮನುಜ ॥ 


ಪ.॥ . ಸನಿದಮ ॥ ಗಮಗಸಾ ॥ ದೇನಿಸಸ ॥ ಮಗಮದನಿ ॥ 
ಕೀರ್ತನೆಯ ॥ ಮಾಡಿ ಕೈ ॥ ವ -ಲ್ಯಪಡೆ ॥  ವರುಜನರು ॥ 

ಜಾ I ಗಮದನಿಸನಿದಮಗಸ ॥ ನಿಧನಿಸಮ ॥ ಗಮನಿದಮ ॥ 

4 RN 13 ಕೈ - ॥ ವ ಲ್ಯ ಪಡೆ ॥ ವರುಜನರು ॥ 


ಗಾಮದಾ ॥ ನಿದನಿಸೇ॥ ನಿಸೆನಿದಮ॥ ಗಸಗಮದನಿಸಗಿ॥ 
ಮಾರ್ತಿಶ್ರೀ | ಚೆ-ನ್ನಕೇ ( ಶ.ವನಶಘು ಟ್ಟ 2 ಟು ೭. ॥ 


ಚ॥ ಮಮಮಮಾ ॥ಗಮಗಸಸ॥ನಿಸನಿಧನಿ॥ಸಸಗಮಮ!॥ 
ಹಲವುನಾ ॥ ಮಗಳಿಂದ ॥ ಹಂಬಲಿಸಿ॥ ಕೆಡಬೇ-ಡ॥ 
ಗಮದಾನಿ।॥ದಮದನಿಸ॥ನಿದಮಗಮದಮ॥ಗಸಾ.. ॥ 
ಬಲವಂತ॥ ರೊಡನೆಹಗೆ।1 ಮಾ-ಡಜಬೇ ೨ _ ॥ಡ ೨ ॥ 
ನಿದಮದನಿ॥ ಸಸನೀಸ ॥ ನಿ ಸಮ ಗೇ॥ ಗಮಗನಸಿಸ॥ 
ಕುಲದ. ಲ್ಲಿ॥ ಜನಿಸಿ ಕು ॥ ಜೋ-ದ್ಯಮಾ॥ ಡಲುಬೇ-ಡ॥ 
ನಿಸಗನಿಸೆ ॥ ಸನಿಗಸಿನಿನೀ॥ಸೀನಿದಮ ॥ ಗಸಗಮದನಿಸಗ ॥ 


ನಲಿದ್ದರಿಯ ॥ ಪೊ.ಗ.ಳ.ದ॥ನಾ ಲಿಗೆಯು ॥ ಬೇ -ಡ _ _॥ 


ಇದರಂತೆ 2ನೇ ಚರಣ 


2 


8. 


ಐ 


ಅ॥ ಪ ॥ 


ಮುಧ್ಧಮಾನತಿ 


ರಿಮರಿಮಾಪಮ 
ರಾಯ 


ನಾರಾಯಣ ನಮೋ ನಾರಾಯಣ 


ತಾಳೆ : ಮಿಶ್ರ (ಮಧ್ಯಮ ಕಾಲ) 


ನಾರಾಯಣ ನಮೋ ನಾರಾಯಣ ॥ 

ಘೋರ ಸಂಸಾರ ಭವದೂರ ಖುಷಿಜನಮನೋ 
ಹಾರ ಸಾಕಾರ ಸಿರಿಧರರೂಪನೆ ನಮೋ ॥ 
ಉತ್ಪಾನಪಾದನ ಅಣುಗಗೆ ಧ್ರುಷಪದವಿ | 
ಕಿತ್ತಯಿಸಿ ಕೂಟ್ಟೆ ಶ್ರೀ ನಾರಾಯಣಾ ॥ 
ಬಾಲೆಯ ಕಡು ಲಜ್ಜೆ ಸಭೆಯೊಳಗೆ । 
ವಿಸ್ತರಿಸಿ ಕಾಯ್ದೆ ಶ್ರೀನಾರಾಯಣಾ ॥ 
ಕತ್ತರಿಸಿನೆಗಳು ನುಂಗಿದ ಕುಮಾರಕನ ತಂ । 

ದಿತ್ತೆ ಮುನಿವರನಿಗೆ ನಾರಾಯಣಾ ॥ 

ಚಿತ್ಕಜಾರಿ ಕೊಪ್ತಲಂಬರೀಷ ಭೂ । 

ಪೋತ್ಸಮನ ಕಾಯ್ದೆ ಶ್ರೀನಾರಾಯಣಾ ॥೧ 

ದುರಿತಾಬ್ಬಿ ಕುಂಭ ಸಂಭವ ದುರಿತಗಿರಿವಜ್ರ । 
ದುರಿಶಮದಗಜಸಿಂಹ ನಾರಾಯಕಣೂ ॥ 

ದುರಿತಾಹಿವೈ ನತೇಂ ು ದುರಿತಮೃಗವ್ಯಾಘ್ರನೆ | 
ದುರಿತವನದಾವಶಿಖಿ ನಾರಾಯಣಾ ॥ 

ದುರಿತಜೀಮೂತ ಪವನ ದುರಿತಾಂಧಕಾರದವಿ । 

ದುರಿತಲ ತಾಲವಿತ್ರ ನಾರಾಯಣಾ ॥ 

ದುರಿತಮರ್ದನಕಾಗಿ ನೆಲೆಯಾದಿಕೇಶವನೆ । 

ದುರಿತ ಒಂಧವಪರಿದೆ ನಾರಾಯಣಾ ॥೨ 

ರೀರಿಸನಿಸ. ॥ 
$l 


॥ ರೀಮರೀಸಾ ॥ ನಿಸೇಸೇರಿಸ ॥ 
॥ ಉ-ನಮೋ॥ ನಾರಾಯ | 
ಪಮಾರೀಸಾ॥ 

ಣ ನಮೋ ॥ 


1 A ೧ 
© 
CL 
5 
©o 


ಪನೀಪನಿಸನಿ ॥ 


ಚ॥! ಪಾೀಪಾಪಾ ॥ ಪಾೀಪಾಮಾ ॥ ರಿಮಾಪಾಮಾ 
ಉ-ತ್ತಾನ ॥ ಪಾದ ನ ೪ ಅಣು 11 
ರಿರೀಮರಿಸಾ 
ಧ್ರುವಪದವಿ 
ರೀಮರಿಸಾ ॥ ನಿಫೀನೀಸಾ ॥ ರೀಮಾರೀಮ 
ಚಿತ್ತಯಿಸಿ ॥ ಕೊ ಟ್ರಿ ಶ್ರೀ ॥ ನಾ-ರಾ-ಯ 
ಪಾ €೬€€ 
£9 LA 
ಮೋ ಮಾಮಾ ॥ ರಿಸರಿಮಾಮಾ ॥ ರಿಮಾಪಾನೀ 
ಉ-ತ್ವ ಚ Ie ಕರು. ಕಡು ಲಜೆ 
ಪಮಾಪಪ ನೀ 
ಸಭೆ ಯೊಳಗೆ 
ಸೇಸನಿಪಾ ॥ . ಮಪಮರೀಸಾ ॥ ರಿಸಾರೀಪಮ 
ವಿಸ್ತರಿಸಿ ॥ ಕಾ ಯ್ದ ಶ್ರೀ |  ನಾ..ರಾಜ ಭಜ) 
ನೀೀಸಾಸಾ 
se. 
ಪಾೀಷಪಪನೀ ॥ ಪಪಾಮಾಪಾ ॥ ಪನೀೀಪಾನಿೀೀ 
ಕ ತ್ತರಿಸಿ SRN ಗಿಡ ಹಾ 
ಸಸೇಸಷೇೋರಿೇ 
ರಕನ ತಂ 
ಸೇರೀಸರಿ ॥ ಸನೀಪಾಮಾ ॥ ಪನೀಸೇನೀ ॥ ಸೇೀeeeee 
ದಿತ್ತೆಮುನಿ ॥ ವರನಿಗೆ ॥ ನಾರಾಯ॥। . ಣ.. 
ರೀರೀರೀ ॥ ರಿಮಾರೀಸೇ ॥ ಸರೀಸೇ ॥ ಸನಿಪನಿಸಕೀ 
ಚಿತ್ತ ಚಾ 1ರಿ.ಕೊಲ್ಲ॥ ಲಂಬರೀ ॥ ಷ-ಭೂ- 
ಸೇಸಸಸೇ ॥ ನಿಸನಿಪಾಮಾ ॥ ಪಾನಿಸನಿಪಮ ॥ ರಿಸಾರಿಮಪನಿ 
ಪೋತ್ತಮನ ॥ ಕಾ-ಯ್ದೆ ಶ್ರೀ॥ ನಾರಾ.ಯ ॥ ಣ--- 
ಸೇನಿಸನಿೀೀ ॥ ಪಮಾರೀಸಾ ॥ ರಿಸಾರಿಮಪಮ ॥ ರೀ ೀಸಾಣಾ 
ನಾರಾಯ ॥ ಣ.ನಮೋ ॥! ನಾರಾಯ ॥: ಲ 


-- ಇದರಂತೆ ಮಿಕ್ಕ ಚರಣಗಳು ಎ. 


24 


| PUBLICATIONS OF THE 
| PERCUSSIVE ARTS CENTRE 


‘Monograph ಸ ““Great Layavadyakaras of Katnatak Music" 
| — BiM. Sundaram 


+ Monograph ಕ ‘“Art and Science of Traditional Tabla Play’ 
Ke | — Nikhil Ghosh 


Monograph : “ಕನ್ನಡ ಸಾಹಿತ್ಯದಲ್ಲಿ ತಾಳವಾದ್ಯಗಳ ಉಲೇಖ”. 
# ಮ್‌ ವಿ: ಶಾಸ್ತ್ರಿ 


Tala Sangraha : “Compendium of data on 78189 
ಲ | — B.M. Sundaram 


' Lecture Jewels’ Casket : — Collection of lectures delivered under 
ಸ | Percussive Arts Centre. 


‘ Monograph ; ‘‘ psychology of Laya" 
2 — S.K. Ramachandra Rao 


‘The Correct Understanding of Some of the 


Taala Dasa Praanas 
S.R. Janakiraman 


: Monograph : 


ಸಂಗೀತ. ಕಲಾರತ್ನ. 
ಆರ್‌.ಕೆ. ಶ್ರಿ ೇಕಂಕನ್‌ 


ನ Fle 


68 ವರ್ಷಗಳ ಆರ್‌. ಕಿ “bee ಅವರು ಕರ್ನಾಟಕ : ಸುಗತ HE ಇಂದಿನ ` 


ವಿದ್ವನ್ಮಣಿಗಳಲ್ಲಿ ಒಬ್ಬರಾಗಿದ್ದಾರೆ, ಕರ್ನಾಟಕ ಸಂಗೀತದ ಗಾಯಕರಲ್ಲಿ ಶ್ರೀಯುತರು ವರಕಲಾವಿದರಾಗಿ 3 


ಶ್ರೇಷ್ಟ * ಗಾಯಕರಲ್ಲಿ ಒಬ್ಬರಾಗಿ ಕಳೆದ. ಐವತ್ತು 'ವರ್ಷಗಳಿಂದ ನ ಹಾಡುತ್ತ ಬಂದಿದ್ದಾರೆ. 
ಇಂದಿನ ವಿದ್ವಾಂಸರಲ್ಲಿ ಉತ ಮಃ ಶಾಸ್ತ್ರೀಯ, ಧೀರ, ಗಂಭೀರ ಶೈಲಿಯ, ಸ್ಥ ಷ್ಟ ಸಾಹಿತ್ಕೊ ಚ್ಚಾ ರಣೆಯ 


ತಮ ದೇ ಅಚ್ಚಿ ನ, ಆಕರ್ಷಕ, ಕಲಾತ್ಮಕ. ನೆಮ್ಮದಿಯ al ಶ್ರೀಯುತರು ಹೆಸರಾಗಿದ್ದಾ ರೆ. ಚಿ 


ಕರ್ನಾಟಕ ಸಂಗೀತ ತ್ರಿಮೂರ್ತಿಗಳ ಕೃ ತಿಗಳ, ಫಂದ ವಾಗ್ಗೆ 06 ಕೃ ತಿಗಳ | ಹಾಗೂ ಹರಿದಾಸ 
ಕೃತಿಗಳ ತ ಅವರ ಗಾಯನ ತೂಕದ. ನಿರೂಪಣೆಯಾಗಿರು ವುದೆಂದು ಅನೇಕರ ಅಭಿಪ್ರಾಯ. 


ಸರಳ, ಪನ್ನ, ಸೆಹೃದಯ ವ್ಯಕ್ತಿತ್ವದ. ಸ ಅವರು ಉತ್ತಮ ಗಾಯಕರಷ್ಟೇ. ಅಲ್ಲ. ಉತ್ತ ಓಮ ಸ 


p ನ a 
pA ( 


'`ಸಂಗೀತ ಹ ಆಗಿದ್ದಾ ರೆ. 


ಆಕಾಶವಾಣಿಯ ಕಲಾವಿದರಾಗಿ 32 ವರ್ಷ 4 ಸಲ್ಲಿಸಿ ನಿವ ತ್ತರಾಗಿ, ಸಂಗೀತ ಕಲಾಭಿ 


ರಾಮಾಶಾಸ್ತ್ರಿಗಳಲ್ಲಿ ಅಧ್ಯಯನ. ಶ್ರೀಯುತರ. ಮನೆತನ ಶ್ರೀ ತ್ಯಾಗರಾಜರ. ಶಿಷ್ಯ ಪರಂಪರೆಗೆ : ಸೇರಿದ್ದು. 


ಸಂಗೀತ a ತ ವೆ: ಅಲ್ಲ, ಶ್ರ 5ರು, ಮೈ ಸೂರು ವಿಶ ವಿದ್ಯಾನಿಲಯದ : ಪದವೀಧರರೂ ತ 


ಆಗಿದ್ದಾ ದೆ. 


ಕ 2 
೫: 


ಆಕಾಶವಾಣಿಯ ರಾಷ್ಟ್ರೀಯ ಕಾರ ಕ್ರಮಗಳಲ್ಲಿ, ಸಂಗೀತ ಸಮ್ಮೆ ೀಳನಗಳಲ್ಲಿ ಪ್ರಯ ಹಲವಾರು. 


ಬಾರಿ ಹಾಡಿದ್ದಾರೆ, 197೨00 ಕೇಂದ್ರ ಸಂಗೀತ ನಾಟಕ ಅಕಾಡಮಿಯ ಸನ್ಮಾನ. 1980ರಲ್ಲಿ ಕರ್ನಾಟಕ 
ಸಂಗೀತ ನೃತ್ಯ ಯು ಸನಾ ಒನ, 1986ರಲ್ಲಿ ರಾಜ್ಯೋತ್ಸ ವ ಸನ್ಮಾ; ನ 1981ರಲ್ಲಿ. ಮದರಾಸು 
ಸಂಗೀತ ಅಕಾಡಮಿಯ ರಾಜಾ ಅಣ್ಣಾಮಲೆ ಸನ್ಮಾನ, 1982ರಲ್ಲಿ ಟಿ. ಟ್ರ ಕ ಈ ರಕ, ಮದರಾಸು 
ಸಂಗೀತ ಸ ಸನಾ ಎನ ವಲ್ಲ ಬಾಕ್‌ ಗಾಯನಕ್ಕೆ ಸಂದ ಗೌರವಗಳು. ಬೆಂಗಳೂರು 
ಗಾಯನ ಸಮಾಜದ ಸಮೆ ೇಳನದ ಅಧ್ಯಕ್ಷರಾಗಿ “ಸಂಗೀತ ಕಲಾರತ್ನ” ಬಿರುದಾಂಕಿತರಾಗಿದ್ದಾ ರೆ. ಕರ್ನಾಟಕ 
ಸಂಗೀತ ನೃತ್ಯ ಚೂ ಸದಸ್ಯರಾಗಿ, ಕರ್ನಾಟಕ ಗಾನಕಲಾ ಪರಿಷತ್ತಿನ ತಜ್ಞ ರ ಸಮಿತಿ ಅಧ್ಯಕ್ಷರಾಗಿ 
ಸಂಗೀತ ಕೇತ ತದಲ್ಲಿ ಎಲ್ಲರಿಂದಲೂ ಮಾರ್ಗದರ್ಶನಕ್ಕಾ ಗಿ ಅಪೇಕ್ಷಿತರಾದ ವಿದ್ವನ್ಮ! ಣಿ ಆರ್‌. ಕ. ಫಸಕಂನಿತ್ಟ್‌ 


ಇಷ್ಟೆ 4 


ವ ಭಿವೃದ್ಧಿ ಗಾಗಿ | ಬ ಸ್ರ 
ನಿರಂತರ ಶ್ರಮಿಸುತ್ತಿದ್ದಾರೆ. ಸಂಗೀತ ಪರಂಪರೆಯ ಮನೆತನದಲ್ಲಿ ಹುಟ್ಟಿದ ಇವರಿಗೆ ತಂದೆ `ರುದ್ರಪ್ಟು ಇ ಸೆ 
ಕೃಷ್ಣ ಶಾಸ್ತ್ರಿಗಳೇ ಪ್ರಥಮ ಗುರುಗಳು, ಅನಂತರ ಪ್ರಖ್ಯಾತ ಪಿಟೀಲು 'ವಿದ್ವಾ ಂಸರಾದ ಆರ್‌.ಕೆ. ಮಕಟ. ಕ 


